ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


* 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ , ಜುಲೈ ೯ , ೨೦೧೫ ( ಆಷಾಢ ೧೮, ಶಕ ವರ್ಷ ೧೯೩೭) | 
Bengaluru , Thursday, July 9, 2015 (Ashadha 18 , Shaka Varsha 1937) 


ಸಂಚಿಕೆ ೨೮ 
Issue 28 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಭಾಷಾಂತರ ನಿರ್ದೇಶನಾಲಯ 
ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇವರ ನಡವಳಿಗಳು 
ಪೋಡಿಯಂ ಬ್ಲಾಕ್ , ನೆಲಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಡಾ|| ಬಿ. ಆರ್ . ಅಂಬೇಡ್ಕರ್ ರಸ್ತೆ, ಬೆಂಗಳೂರು- 01 . 

ಸಂ : ಭಾನಿ 61 / ಆಡಳಿತ/ 2010 , ದಿನಾಂಕ: 21 - 05 - 2015 
ವಿಷಯ : ಶ್ರೀಮತಿ ಜಿ . ಸೌಮ್ಯಶ್ರೀ , ದ್ವಿತೀಯ ದರ್ಜೆ ಸಹಾಯಕರು , ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇವರ ಮೇಲೆ ಶಿಸ್ತು ಪ್ರಕರಣದಲ್ಲಿ 

ದಂಡನೆ ವಿಧಿಸುವ ಕುರಿತಂತೆ ಅಂತಿಮ ಆದೇಶ. 
ಓದಲಾಗಿದೆ: 1. ಉಪ ಪೊಲೀಸ್ ಅಧೀಕ್ಷಕರು, ( ನಗರ ವಿಭಾಗ), ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ದಿನಾಂಕ 9 - 9 - 2010 . 

2 . ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 13 / ಜಿಪಿಎ/ಗೌಪ್ಯವಿ/2010 ದಿನಾಂಕ 24 - 09 - 2010 . 
3 . ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 13/ ಜಿಪಿಎ/ಗೌಪ್ಯವಿ/2010 ದಿನಾಂಕ 24 - 09 - 2010 . 
4 . ಆರಕ್ಷಕ ಉಪ ನಿರೀಕ್ಷಕರು, ವಿಧಾನಸೌಧ ಪೊಲೀಸ್ ಠಾಣೆ, ಬೆಂಗಳೂರು- 01 ಇವರ ಪ್ರಥಮ ವರ್ತಮಾನ ವರದಿ 

ದಿನಾಂಕ 24 - 09 - 2010. 
5 . ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 13 / ಜಿಪಿಎ/ಗೌಪ್ಯವಿ/2010 ದಿನಾಂಕ 25 - 09 - 2010. 
6. ಆರಕ್ಷಕ ಉಪ ನಿರೀಕ್ಷಕರು, ವಿಧಾನಸೌಧ ಪೊಲೀಸ್ ಠಾಣೆ, ಬೆಂಗಳೂರು- 01 ಇವರ ಪತ್ರ ದಿನಾಂಕ 29 - 09 -2010. 
7. ಈ ನಿರ್ದೇಶನಾಲಯದ ಕಚೇರಿ ಆದೇಶ ಸಂಖ್ಯೆ ಭಾನಿ 61 /ಆಡಳಿತ /2010 ದಿನಾಂಕ 06 -10 - 2010 . 
8. ಈ ನಿರ್ದೇಶನಾಲಯದ ತಿಳುವಳಿಕೆ ಪತ್ರ ಸಂಖ್ಯೆ ಭಾನಿ 61/ ಆಡಳಿತ/ 2010 ದಿನಾಂಕ 17 - 03 - 2011 . 
9. ಶ್ರೀಮತಿ ಜಿ. ಸೌಮ್ಯಶ್ರೀ , ದ್ವಿತೀಯ ದರ್ಜೆ ಸಹಾಯಕರು, ಇವರ ಉತ್ತರ ದಿನಾಂಕ 20- 04 - 2011. 
10 . ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 61/ಆಡಳಿತ / ಪ್ರೋಅಘೋ /2010 ದಿನಾಂಕ 24 - 03 - 2012. 
11 . ಈ ನಿರ್ದೇಶನಾಲಯದ ಕಚೇರಿ ಜ್ಞಾಪನ ಸಂಖ್ಯೆ ಭಾನಿ 61/ಆಡಳಿತ/ ಪ್ರೋಅಘೋ /2010 ದಿನಾಂಕ 18 - 04 - 2012 . 
12 . ಶ್ರೀ ಹೆಚ್ . ಆರ್. ಸುಧೀರ್, ವಿಚಾರಣಾಧಿಕಾರಿ ಇವರ ಪತ್ರ ದಿನಾಂಕ 21 -12 - 2013. 
13 . ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 61 /ಆಡಳಿತ/2010 ದಿನಾಂಕ 31 -12 - 2013. 
14 . ಇಲಾಖಾ ವಿಚಾರಣಾ ವರದಿ ದಿನಾಂಕ 10 - 02 - 2014 , 
15. ಈ ನಿರ್ದೇಶನಾಲಯದ ಕಾರಣ ಕೇಳುವ ನೋಟೀಸು ಸಂಖ್ಯೆ ಭಾನಿ 61 / ಆಡಳಿತ /ಪ್ರೊಅಘೋ /2010 ದಿನಾಂಕ 15 - 04 - 2014 . 

ಶ್ರೀಮತಿ ಜಿ . ಸೌಮ್ಯಶ್ರೀ ಇವರ ಉತ್ತರ ದಿನಾಂಕ 19 - 05 -2014 . 
17. ಸರ್ಕಾರದ ಪತ್ರ ಸಂಖ್ಯೆ ಸಂವ್ಯಶಾಇ 26 ಭಾವಿ 2014 ದಿನಾಂಕ 26 - 03 -2015 . 
18. ಈ ನಿರ್ದೇಶನಾಲಯದ ಅಂತಿಮ ಕಾರಣ ಕೇಳುವ ನೋಟೀಸು ಸಂಖ್ಯೆ ಭಾನಿ 61 / ಆಡಳಿತ /2017 ದಿನಾಂಕ 15 - 04 - 2015 . 
19. ಶ್ರೀಮತಿ ಜಿ. ಸೌಮ್ಯಶ್ರೀ ಇವರ ಉತ್ತರ ದಿನಾಂಕ 30 - 04 - 2015 . 


16, 


(೩೧೨೯ ) 


೩೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ಪ್ರಸ್ತಾವನೆ: 

ಶ್ರೀಮತಿ ಜಿ . ಸೌಮ್ಯಶ್ರೀ ,ಇವರು ಭಾಷಾಂತರ ನಿರ್ದೇಶನಾಲಯದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ದಿನಾಂಕ 21 - 01 - 2008 ರಂದು ಸೇವೆಗೆ 
ಸೇರಿರುತ್ತಾರೆ . ಗಂಭೀರ ಆರೋಪಗಳ ಕಾರಣಕ್ಕಾಗಿ ಇವರ ಖಾಯಂಪೂರ್ವ ಸೇವಾವಧಿ ಘೋಷಣೆ ಕುರಿತಂತೆ ಇದುವರೆಗೂ ಆದೇಶ ಹೊರಡಿಸಲಾಗಿಲ್ಲ. 

ಇವರ ವಿರುದ್ದ ಶ್ರೀಮತಿ ಬಿ. ಎನ್ . ಚಂದ್ರಿಕಾ, ನಂ . 71, ಕೆಎಸ್‌ಸಿಬಿ ವಸತಿ ಗೃಹ , ಕಾವೇರಿ ನಗರ, ಲಗ್ಗೆರೆ, ಬೆಂಗಳೂರು- 58 ಇವರು ದಿನಾಂಕ 
09 - 09 - 2010ರಂದು ಆರಕ್ಷಕ ಅಧೀಕ್ಷಕರು, ಬೆಂಗಳೂರು ನಗರ ವಿಭಾಗ ಇವರಿಗೆ ದೂರು ಸಲ್ಲಿಸಿದ್ದು ಸದರಿ ದೂರು ಹಾಗೂ ಲಗತ್ತಿಸಿರುವ ದಾಖಲಾತಿಗಳ 
ಬಗ್ಗೆ ಗೌಪ್ಯವಾಗಿ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಶ್ರೀಮತಿ ಹೆಚ್ . ಆರ್ . ರಾಧಾಮಣಿ, ಉಪ ಆರಕ್ಷಕ ಅಧೀಕ್ಷಕರು, ( ನಗರ ವಿಭಾಗ), ಕರ್ನಾಟಕ 
ಲೋಕಾಯುಕ್ತ , ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇವರಿಗೆ ಸೂಚಿಸಿರುತ್ತಾರೆ. 

ಈ ಬಗ್ಗೆ ನಿರ್ದೇಶಕರು , ಭಾಷಾಂತರ ನಿರ್ದೇಶನಾಲಯ ಇವರು ಶ್ರೀಮತಿ ಜಿ. ಸೌಮ್ಯಶ್ರೀ ಇವರನ್ನು ವಿಚಾರಣೆ ಮಾಡಲಾಗಿ ಆರೋಪಿತರು 
ತಮ್ಮ ಮೌಖಿಕ ಹೇಳಿಕೆಯಲ್ಲಿ ಶ್ರೀಮತಿ ಬಿ .ಎನ್ . ಚಂದ್ರಿಕಾರವರಿಂದ ರೂ . 2,90 ,000/ - ಹಣವನ್ನು ಸಾಲವಾಗಿ ಪಡೆದಿರುತ್ತೇನೆಂದು ಒಪ್ಪಿಕೊಂಡಿರುತ್ತಾರೆ. 
ಸದರಿ ವಿಚಾರಣಾ ವರದಿಯನ್ನು ಶ್ರೀಮತಿ ಹೆಚ್ .ಆರ್. ರಾಧಾಮಣಿ, ಉಪ ಪೊಲೀಸ್ ಅಧೀಕ್ಷಕರು , ( ನಗರ ವಿಭಾಗ ), ಕರ್ನಾಟಕ ಲೋಕಾಯುಕ್ತ, 
ಬೆಂಗಳೂರು ಇವರಿಗೆ ಉಲ್ಲೇಖ (2)ರಲ್ಲಿ ದಿನಾಂಕ 24- 09 -2010ರಂದು ಸಲ್ಲಿಸಲಾಗಿರುತ್ತದೆ. 

ಆರೋಪಿತ ಶ್ರೀಮತಿ ಜಿ. ಸೌಮ್ಯಶ್ರೀರವರು ಭಾಷಾಂತರ ನಿರ್ದೇಶನಾಲಯದಲ್ಲಿ ದ್ವಿತೀಯ ದರ್ಜೆ ಸಹಾಯಕರ ಅನೇಕ ಹುದ್ದೆಗಳು ಖಾಲಿ 
ಇದೆಯೆಂದು ದೂರುದಾರರನ್ನು ನಂಬಿಸಿ ಕರ್ನಾಟಕ ಸರ್ಕಾರದ ಹೆಸರಿನಲ್ಲಿ ಅನಧಿಕೃತ ನೇಮಕಾತಿ ಆದೇಶಗಳನ್ನು ನೀಡಿರುವ ಬಗ್ಗೆ 
ದಿನಾಂಕ 24 - 09 -2010ರಂದು ಉಲ್ಲೇಖ ( 3) ರಲ್ಲಿ ಪೊಲೀಸ್ ಇನ್ಸ್‌ಪೆಕ್ಟರ್‌, ವಿಧಾನಸೌಧ ಪೊಲೀಸ್ ಠಾಣೆ, ಬಹುಮಹಡಿ ಕಟ್ಟಡ, ಬೆಂಗಳೂರು ಇಲ್ಲಿ 
ಆರೋಪಿತರ ವಿರುದ್ಧ ದೂರು ದಾಖಲು ಮಾಡಲಾಗಿರುತ್ತದೆ. 

ಉಲ್ಲೇಖ ( 3) ರಂತೆ ದಾಖಲಾದ ದೂರಿನನ್ವಯ ಉಲ್ಲೇಖ (4) ರಲ್ಲಿ ದಿನಾಂಕ 24 - 09 -2010ರಂದು ಪೊಲೀಸ್ ಇನ್ಸ್‌ಪೆಕ್ಟರ್‌, ವಿಧಾನಸೌಧ 
ಪೊಲೀಸ್ ಠಾಣೆ , ಬಹುಮಹಡಿ ಕಟ್ಟಡ, ಬೆಂಗಳೂರು ಇವರು ಪ್ರಥಮ ಮಾಹಿತಿ ವರದಿ ( FIR ) ಯನ್ನು ಸಲ್ಲಿಸಿರುತ್ತಾರೆ. 

ಪೊಲೀಸ್ ಇನ್ಸ್ಪೆಕ್ಟರ್, ವಿಧಾನಸೌಧ ಪೊಲೀಸ್ ಠಾಣೆ, ಬಹುಮಹಡಿ ಕಟ್ಟಡ, ಬೆಂಗಳೂರು ಇವರು ನೀಡಿರುವ ಪ್ರಥಮ ಮಾಹಿತಿ ವರದಿಯ 
ಪ್ರತಿಯನ್ನು ಉಲ್ಲೇಖ (3) ರಲ್ಲಿ ಶ್ರೀಮತಿ ಹೆಚ್.ಆರ್. ರಾಧಾಮಣಿ, ಆರಕ್ಷಕ ಉಪ ಅಧೀಕ್ಷಕರು, ( ನಗರ ವಿಭಾಗ), ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು 
ಇವರಿಗೆ ಕಳುಹಿಸಲಾಗಿರುತ್ತದೆ. 

ಆರಕ್ಷಕ ಉಪ ನಿರೀಕ್ಷಕರು, ವಿಧಾನಸೌಧ ಪೊಲೀಸ್ ಠಾಣೆ, ಬೆಂಗಳೂರು- 01 ಇವರ ಉಲ್ಲೇಖ (6)ರಲ್ಲಿ ಓದಲಾಗಿರುವ ಪತ್ರದನ್ವಯ 
ಆರೋಪಿತರನ್ನು ದಿನಾಂಕ 28 - 09 - 2010ರಂದು 16.00 ಗಂಟೆಗೆ ದಸ್ತಗಿರಿ ಮಾಡಿ ದಿನಾಂಕ 29 - 09 -2010ರಂದು 15. 00 ಗಂಟೆಗೆ ಮಾನ್ಯ 8ನೇ 
ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು, ಘನ ನ್ಯಾಯಾಲಯವು ಆಪಾದಿತರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ 
ಆದೇಶಿಸಿರುತ್ತದೆ. 

ಆರೋಪಿತರು ಮೇಲ್ನೋಟಕ್ಕೆ ಅಪರಾಧ ಎಸಗಿರುವುದು ನೇಮಕಾತಿ ಪ್ರಾಧಿಕಾರಕ್ಕೆ ಮನದಟ್ಟಾಗಿರುವುದರಿಂದ 1957ರ ಕರ್ನಾಟಕ ಸಿವಿಲ್ ಸೇವಾ 
( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಯ 10ನೇ ನಿಯಮದ (1)( ಖ ) ಪ್ರಕರಣದೊಡನೆ ಓದಿಕೊಂಡಂತೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಕೆಲವು ಷರತ್ತಿಗೊಳಪಟ್ಟು ಉಲ್ಲೇಖ ( 7) ರಲ್ಲಿ ದಿನಾಂಕ 06 -10 - 2010ರಂದು ಅಮಾನತ್ತುಗೊಳಿಸಲಾಯಿತು. 

ಉಲ್ಲೇಖ ( 8) ರಲ್ಲಿ ಆರೋಪಿತರಿಗೆ ತಿಳಿವಳಿಕೆ ಪತ್ರದ ಜೊತೆಗೆ ಆರೋಪ ಪಟ್ಟಿಯನ್ನು ನೀಡಿ ಸಮಜಾಯಿಷಿಯನ್ನು ನೀಡುವಂತೆ 
ಸೂಚಿಸಲಾಯಿತು. ಸದರಿ ಆರೋಪಗಳ ಪಟ್ಟಿಯಲ್ಲಿ ಆರೋಪಿತರ ವಿರುದ್ಧ ಈ ಕೆಳಕಂಡ ಆರೋಪಗಳನ್ನು ಮಾಡಲಾಗಿತ್ತು. 
ಆರೋಪ- 1 

ಶ್ರೀಮತಿ ಜಿ . ಸೌಮ್ಯಶ್ರೀ , ಆದ ನೀವು ಭಾಷಾಂತರ ನಿರ್ದೇಶನಾಲಯ, ಬೆಂಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು ( ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಈ ಕೆಳಕಂಡ ದಿನಾಂಕಗಳಲ್ಲಿ ಅನಧಿಕೃತ ಗೈರು ಹಾಜರಾಗಿ 
ಆಯಾ ದಿನಗಳ ರಜಾ ಅವಧಿಯು ಮುಗಿದು ಅಂದರೆ, ಆ ರಜೆಗಳನ್ನು ಉಪಯೋಗಿಸಿಕೊಂಡು ನಂತರ ಕರ್ತವ್ಯಕ್ಕೆ ಹಾಜರಾಗಿ ರಜೆ 
ಅರ್ಜಿಗಳನ್ನು ಸಲ್ಲಿಸಿರುತ್ತೀರ. 
1. ದಿನಾಂಕ 27 - 09 - 2008ರಿಂದ 04 - 10 - 2008ರವರೆಗೆ 8 ದಿನಗಳ ಗಳಿಕೆ ರಜೆ 
2 . ದಿನಾಂಕ 23 -10 - 2008ರಿಂದ 24 - 10 - 2008ರವರೆಗೆ 2 ದಿನಗಳ ಗಳಿಕೆ ರಜೆ 

ದಿನಾಂಕ 31 - 10 - 2008ರಿಂದ 03 - 11 - 2008ರವರೆಗೆ 4 ದಿನಗಳ ಗಳಿಕೆ ರಜೆ 
4 . ದಿನಾಂಕ 18 - 11 - 2008ರಿಂದ 22 - 11 - 2008ರವರೆಗೆ 3 ದಿನಗಳ ಪರಿವರ್ತಿತ ರಜೆ 
5. ದಿನಾಂಕ 18 - 05 - 2009ರಿಂದ 23 - 05 - 2009ರವರೆಗೆ 6 ದಿನಗಳ ಗಳಿಕೆ ರಜೆ 

ದಿನಾಂಕ 18 - 06 - 2009ರಿಂದ 23 - 06 -2009ರವರೆಗೆ 6 ದಿನಗಳ ಪರಿವರ್ತಿತ ರಜೆ 
7. ದಿನಾಂಕ 01 -10 - 2009ರಿಂದ 03 - 10 - 2009ರವರೆಗೆ 3 ದಿನಗಳ ಪರಿವರ್ತಿತ ರಜೆ 
8, ದಿನಾಂಕ 29 - 10 - 2009ರಿಂದ 31 - 10 - 2009ರವರೆಗೆ 3 ದಿನಗಳ ಪರಿವರ್ತಿತ ರಜೆ 
9. ಜನವರಿ 2010ರಲ್ಲಿ 6 ದಿನಗಳ ಸಾಂದರ್ಭಿಕ ರಜೆ 


೧ 


೦ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೩೧೩೧ 


10. ಫೆಬ್ರವರಿ 2010ರಲ್ಲಿ 14 ದಿನಗಳ ಪರಿವರ್ತಿತ ರಜೆ 
11 . ಮಾರ್ಚ್ 2010ರಲ್ಲಿ 6 ದಿನಗಳ ಪರಿವರ್ತಿತ ರಜೆ 
12 . ದಿನಾಂಕ 18 - 02 - 2010ರಿಂದ 06 - 03 - 2010ರವರೆಗೆ 17 ದಿನಗಳ ಗಳಿಕೆ ರಜೆ 
13 , ದಿನಾಂಕ 03 - 04 - 2010ರಿಂದ 09 - 04 -2010ರವರೆಗೆ 7 ದಿನಗಳ ಗಳಿಕೆ ರಜೆ 
14 . ದಿನಾಂಕ 31-8- 2010ರಿಂದ ಈ ವರೆಗೆ ಅನಧಿಕೃತ ಗೈರು ಹಾಜರಿ 

ಈ ರೀತಿ ನೀವು ರಜೆಯ ಮೇಲೆ ತೆರಳುವ ಮುನ್ನ ಸಕ್ಷಮ ಅಧಿಕಾರಿಗಳಿಗೆ ಮುಂಚಿತವಾಗಿ ರಜೆ ಅರ್ಜಿಗಳನ್ನು ಸಲ್ಲಿಸದೆ, ರಜೆಯನ್ನು 
ಮಂಜೂರು ಮಾಡಿಸಿಕೊಳ್ಳದೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ ನೀವು ಪದೇಪದೇ ಕರ್ತವ್ಯಕ್ಕೆ ಅನಧಿಕೃತ 
ಗೈರು ಹಾಜರಾಗುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಕರ್ತವ್ಯ ನಿರ್ಲಕ್ಷತೆಯನ್ನು ವ್ಯಕ್ತಪಡಿಸಿರುತ್ತೀರ. ಅಲ್ಲದೆ, ನಿಮ್ಮ ಅನಧಿಕೃತ ಗೈರು 
ಹಾಜರಿಯಿಂದ ಕಚೇರಿಯ ದೈನಂದಿನ ಕೆಲಸಕಾರ್ಯಗಳಿಗೆ ತೊಂದರೆಯುಂಟಾಗಿರುತ್ತದೆ. ನಿಮಗೆ ಕಚೇರಿಯಿಂದ ಹಲವು ಬಾರಿ ಕರ್ತವ್ಯಕ್ಕೆ 
ಹಾಜರಾಗಲು ಜ್ಞಾಪನ ಪತ್ರಗಳನ್ನು ಜಾರಿ ಮಾಡಿದ್ದರೂ ಸಹ ನೀವು ಸದರಿ ನೋಟಿಸುಗಳಿಗೆ ಸಮಜಾಯಿಷಿಯನ್ನು ನೀಡದೆ ಹಾಗೂ ಕರ್ತವ್ಯಕ್ಕೆ 
ಹಾಜರಾಗದೆ ಹಾಗೂ ನಿಮ್ಮ ಅನಧಿಕೃತ ಗೈರುಹಾಜರಾಗುವ ಪ್ರವೃತ್ತಿಯನ್ನು ಸರಿಪಡಿಸಿಕೊಳ್ಳದೆ ಸಕ್ಷಮ ಅಧಿಕಾರಿಗಳ ಆದೇಶವನ್ನು 
ಉಲ್ಲಂಘಿಸಿರುತ್ತೀರಿ. ಈ ರೀತಿ ನೀವು ಪದೇಪದೇ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುವುದು ( Habitual 
absentee) ನಿಮ್ಮ ಕರ್ತವ್ಯದಲ್ಲಿ ನಿಷ್ಠತೆಯಿಲ್ಲದೆ ಇರುವುದನ್ನು ತೋರ್ಪಡಿಸುತ್ತದೆ ಮತ್ತು ನೀವು ಕರ್ತವ್ಯ ಲೋಪ ಮತ್ತು ದುರ್ನಡತೆ 
ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ ( ನಡತೆ ) ನಿಯಮಗಳು, 1966, ನಿಯಮ 3(1)(1)( ii )( iii) ನ್ನು ಉಲ್ಲಂಘಿಸಿರುತ್ತೀರಿ. 


ಆರೋಪ - 2 


ಶ್ರೀಮತಿ ಜಿ. ಸೌಮ್ಯಶ್ರೀ , ಆದ ನೀವು ಭಾಷಾಂತರ ನಿರ್ದೇಶನಾಲಯ, ಬೆಂಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು ( ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಸುಮಾರು 20 ಅಮಾಯಕ ಸಾರ್ವಜನಿಕರಿಗೆ ಈ 
ಕಚೇರಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆಯೆಂದು ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ ಮತ್ತು ಅವರುಗಳನ್ನು ವಂಚಿಸಿ ಆ 
ಜನರಿಗೆ ನಕಲಿ ಮತ್ತು ಅನಧಿಕೃತ ನೇಮಕಾತಿ ಆದೇಶಗಳಲ್ಲಿ 
ನೀವೇ ನೇಮಕಾತಿ ಅಧಿಕಾರಿಯ ರುಜುವನ್ನು ಫೋರ್ಜರಿ ಮಾಡಿ ಮತ್ತು ಕಚೇರಿಯ ಮೊಹರನ್ನು ಹಾಕಿ ದುರುಪಯೋಗಿಸಿಕೊಂಡು ನಕಲಿ 
ನೇಮಕಾತಿ ಆದೇಶಗಳನ್ನು ನೀಡಿರುತ್ತೀರಿ. ಈ ರೀತಿಯಾಗಿ ನೀವು ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ ರೀತಿಯಲ್ಲಿ ನಡೆದುಕೊಂಡು ಮೋಸ, 
ವಂಚನೆ ಮತ್ತು ದುರ್ನಡತೆ ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಗಳು, 1966, ನಿಯಮ 3(1)(i)( ii)(iii) ನ್ನು 
ಉಲ್ಲಂಘಿಸಿರುತ್ತೀರಿ. 
ಆರೋಪ - 3 

ಶ್ರೀಮತಿ ಜಿ. ಸೌಮ್ಯಶ್ರೀ , ಆದ ನೀವು ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದು ( ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಸುಮಾರು 20 ಅಮಾಯಕ ಸಾರ್ವಜನಿಕರಿಗೆ ಈ 
ಕಚೇರಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆಯೆಂದು ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ ಮತ್ತು ಅವರುಗಳನ್ನು ವಂಚಿಸಿ ಆ 
ಜನರಿಗೆ ನಕಲಿ ಮತ್ತು ಅನಧಿಕೃತ ನೇಮಕಾತಿ ಆದೇಶಗಳಲ್ಲಿ ನೀವೇ ನೇಮಕಾತಿ ಅಧಿಕಾರಿಯ ರುಜುವನ್ನು ಫೋರ್ಜರಿ ಮಾಡಿ ಮತ್ತು 
ಕಚೇರಿಯ ಮೊಹರನ್ನು ಹಾಕಿ ದುರುಪಯೋಗಿಸಿಕೊಂಡು ನಕಲಿ ನೇಮಕಾತಿ ಆದೇಶಗಳನ್ನು ನೀಡಲು ಅವರುಗಳಿಂದ ಸುಮಾರು ರೂ . 
3,66,000/- ಗಳನ್ನು ಪಡೆದು ಅಮಾಯಕರನ್ನು ವಂಚನೆ ಮಾಡಿರುತ್ತೀರಿ. ಈ ರೀತಿಯಾಗಿ ನೀವು ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ ರೀತಿಯಲ್ಲಿ 
ನಡೆದುಕೊಂಡು ಮೋಸ, ವಂಚನೆ ಮತ್ತು ದುರ್ನಡತೆ ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಗಳು, 1966 , ನಿಯಮ 
3(1)(i)(i )(iii) ನ್ನು ಉಲ್ಲಂಘಿಸಿರುತ್ತೀರಿ. 
ಆರೋಪ - 4 

ಶ್ರೀಮತಿ ಜಿ . ಸೌಮ್ಯಶ್ರೀ , ಆದ ನೀವು ಭಾಷಾಂತರ ನಿರ್ದೇಶನಾಲಯ, ಬೆಂಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಸ್ವೀಕೃತಿ 
ಮತ್ತು ರವಾನೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ( ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಸುಮಾರು 20 
ಅಮಾಯಕ ಸಾರ್ವಜನಿಕರಿಗೆ ಈ ಕಚೇರಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆಯೆಂದು ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ 
ಮತ್ತು ಅವರುಗಳನ್ನು ವಂಚಿಸಿ ಆ ಜನರಿಗೆ ನಕಲಿ ಮತ್ತು ಅನಧಿಕೃತ ನೇಮಕಾತಿ ಆದೇಶಗಳಲ್ಲಿ ನೀವೇ ನೇಮಕಾತಿ ಅಧಿಕಾರಿಯ ರುಜುವನ್ನು 
ಫೋರ್ಜರಿ ಮಾಡಿ ಮತ್ತು ತಮ್ಮ ಸುಪರ್ದಿನಲ್ಲಿದ್ದ ರವಾನೆ ಸೀಲು ಮತ್ತು ಒಐಜಿಎಸ್ ಮೊಹರನ್ನು ನಕಲಿ ನೇಮಕಾತಿ ಆದೇಶಗಳಿಗೆ ಹಾಕಿ 
ಅದನ್ನು ದುರುಪಯೋಗಪಡಿಸಿಕೊಂಡು ಅನಧಿಕೃತ ಮತ್ತು ನಕಲಿ ನೇಮಕಾತಿ ಆದೇಶಗಳನ್ನು ನೀಡಿರುತ್ತೀರಿ. ಅವರುಗಳಿಂದ ಸುಮಾರು 
ರೂ . 3,66,000/- ಗಳನ್ನು ಪಡೆದು ಅಮಾಯಕರನ್ನು ವಂಚನೆ ಮಾಡಿರುತ್ತೀರಿ. ಈ ರೀತಿಯಾಗಿ ನೀವು ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ 
ರೀತಿಯಲ್ಲಿ ನಡೆದುಕೊಂಡು ಮೋಸ, ವಂಚನೆ ಮತ್ತು ದುರ್ನಡತೆ ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು , 1966, 
ನಿಯಮ 3 (1) (i)( ii )(iii ) ನ್ನು ಉಲ್ಲಂಘಿಸಿರುತ್ತೀರಿ. 


೩೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೯ , ೨೦೧೫ 


ಭಾಗ ೩ 


ಆರೋಪ - 5 


- ಶ್ರೀಮತಿ ಜಿ. ಸೌಮ್ಯಶ್ರೀ , ಆದ ನೀವು ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಸ್ವೀಕೃತಿ 
ಮತ್ತು ರವಾನೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ( ಹಾಲಿ ಅಮಾನತ್ತಿನಲ್ಲಿರುವ) ನಿಮ್ಮ ಕರ್ತವ್ಯದ ಅವಧಿಯಲ್ಲಿ ನೀವು ಸುಮಾರು 20 
ಅಮಾಯಕ ಸಾರ್ವಜನಿಕರಿಗೆ ಈ ಕಚೇರಿಯಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆಯೆಂದು ಹೇಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಸುಳ್ಳು ಹೇಳಿ 
ಮತ್ತು ಅವರುಗಳನ್ನು ವಂಚಿಸಿ ಆ ಜನರಿಗೆ ನಕಲಿ ಮತ್ತು ಅನಧಿಕೃತ ನೇಮಕಾತಿ ಆದೇಶಗಳಲ್ಲಿ ನೀವೇ ನೇಮಕಾತಿ ಅಧಿಕಾರಿಯ ರುಜುವನ್ನು 
ಫೋರ್ಜರಿ ಮಾಡಿ ಮತ್ತು ತಮ್ಮ ಸುಪರ್ದಿನಲ್ಲಿದ್ದ ರವಾನೆ ಸೀಲು ಮತ್ತು ಒಐಜಿಎಸ್ ಮೊಹರನ್ನು ನಕಲಿ ನೇಮಕಾತಿ ಆದೇಶಗಳಿಗೆ ಹಾಕಿ 
ಅದನ್ನು ದುರುಪಯೋಗಪಡಿಸಿಕೊಂಡು ಅನಧಿಕೃತ ಮತ್ತು ನಕಲಿ ನೇಮಕಾತಿ ಆದೇಶಗಳನ್ನು ನೀಡಿರುತ್ತೀರಿ. ಅವರುಗಳಿಂದ ಸುಮಾರು 
ರೂ . 3,66,000/ - ಗಳನ್ನು ಅಕ್ರಮವಾಗಿ ಪಡೆದು ಅಮಾಯಕರನ್ನು ವಂಚನೆ ಮಾಡಿರುತ್ತೀರಿ ಮತ್ತು ಅವರುಗಳಿಂದ ಹಣಕ್ಕೆ ಗ್ಯಾರೆಂಟಿಯಾಗಿ 
ಖಾಲಿ ಚೆಕ್‌ಗಳಿಗೆ ನೀವೇ ಸಹಿ ಮಾಡಿ ಆ ಜನರಿಗೆ ನೀಡಿರುತ್ತೀರಿ. ಈ ರೀತಿಯಾಗಿ ನೀವು ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ ರೀತಿಯಲ್ಲಿ 
ನಡೆದುಕೊಂಡು ಮೋಸ, ವಂಚನೆ ಮತ್ತು ದುರ್ನಡತೆ ಎಸಗಿದ್ದು ಕರ್ನಾಟಕ ನಾಗರೀಕ ಸೇವಾ ( ನಡತೆ ) ನಿಯಮಗಳು, 1966 , 
ನಿಯಮ 3 (1) (i)( ii )(iii ) ನ್ನು ಉಲ್ಲಂಘಿಸಿರುತ್ತೀರಿ. 

ಮೇಲ್ಕಂಡ ಆರೋಪಗಳಿಗೆ ಸಂಬಂಧಿಸಿದಂತೆ ಆಪಾದಿತರು ದಿನಾಂಕ 20 - 04 - 2011ರಂದು ಉಲ್ಲೇಖ (2) ರಲ್ಲಿ ಸಮಜಾಯಿಷಿಯನ್ನು 
ಸಲ್ಲಿಸಿರುತ್ತಾರೆ. ಸದರಿ ಸಮಜಾಯಿಷಿಯನ್ನು ಸಕ್ಷಮ ಪ್ರಾಧಿಕಾರವು ಪರಿಶೀಲಿಸಿ ಅದು ಸಮಂಜಸವಲ್ಲವೆಂದು ಪರಿಗಣಿಸಿ ಆಪಾದಿತರ ವಿರುದ್ಧ ಇಲಾಖಾ 
ವಿಚಾರಣೆ ನಡೆಸುವುದು ಸೂಕ್ತವೆಂದು ನಿರ್ಧರಿಸಿ ಸದರಿ ಆರೋಪಗಳ ವಿಚಾರಣೆಗಾಗಿ ಶ್ರೀ ಹೆಚ್ . ಆರ್ . ಸುಧೀರ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , ಇವರನ್ನು ಇಲಾಖಾ ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಶ್ರೀಮತಿ ಸೀತಾ ಲಿಂಗಸೂರು, ಸಹಾಯಕ ಆಡಳಿತಾಧಿಕಾರಿ, 
ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇವರನ್ನು ಮಂಡನಾಧಿಕಾರಿಯನ್ನಾಗಿ ಉಲ್ಲೇಖ (10) ರಲ್ಲಿ ನೇಮಕ ಮಾಡಲಾಯಿತು. 

ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ 10ನೇ ನಿಯಮದ (5) ನೇ 
ಉಪ ನಿಯಮದ ( ಸಿ) ಖಂಡದ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆಪಾದಿತ ಸರ್ಕಾರಿ ನೌಕರರ ವಿರುದ್ದದ ನ್ಯಾಯಾಲಯದ ಪ್ರಕರಣ 
ಮತ್ತು ಇಲಾಖಾ ಶಿಸ್ತು ಪ್ರಕರಣದಲ್ಲಿ ತೀರ್ಪನ್ನು ಮತ್ತು ಅದರ ಅನ್ವಯ ತೆಗೆದುಕೊಳ್ಳಬಹುದಾದ ನಿರ್ಣಯಕ್ಕೊಳಪಟ್ಟು ಉಲ್ಲೇಖ ( 11) ರಲ್ಲಿ ಅಮಾನತ್ತನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ತೆರವುಗೊಳಿಸಿ ಅಮಾನತ್ತಿನ ಪೂರ್ವದಲ್ಲಿ ಹೊಂದಿರುವ ಹುದ್ದೆ ಅಂದರೆ ಭಾಷಾಂತರ ನಿರ್ದೇಶನಾಲಯದ ದ್ವಿತೀಯ 
ದರ್ಜೆ ಸಹಾಯಕರ ಹುದ್ದೆಯಲ್ಲಿ ದಿನಾಂಕ 18 - 04 -2012ರಿಂದ ಮುಂದುವರೆಸಲಾಗಿದೆ. 

ಪ್ರಪ್ರಥಮ ಬಾರಿಗೆ ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಲಾಗಿದ್ದ ಶ್ರೀ ಹೆಚ್. ಆರ್ . ಸುಧೀರ್, ನಿವೃತ್ತ ನ್ಯಾಯಾಧೀಶರು, 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಇವರು ವಿಚಾರಣೆ ಪ್ರಾರಂಭಿಸಿದ ನಂತರ ಅನಾರೋಗ್ಯದ ನಿಮಿತ್ತ ವಿಚಾರಣೆಯನ್ನು ಮುಂದುವರೆಸಲು 
ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಉಲ್ಲೇಖ( 12) ರಲ್ಲಿ ಇಲಾಖೆಗೆ ಹಿಂದಿರುಗಿಸಿದರು. 

ತದನಂತರ ಉಲ್ಲೇಖ (13) ರಲ್ಲಿ ಇಲಾಖಾ ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾದ ಶ್ರೀ ಹೆಚ್ .ವಿ . ರಾಮಚಂದ್ರರಾವ್ , ನಿವೃತ್ತ 
ನ್ಯಾಯಾಧೀಶರು ಇಲಾಖಾ ವಿಚಾರಣೆಯನ್ನು ಪೂರ್ಣಗೊಳಿಸಿ ಶಿಸ್ತು ಪ್ರಾಧಿಕಾರವು ಶ್ರೀಮತಿ ಜಿ. ಸೌಮ್ಯಶ್ರೀ , ದ್ವಿತೀಯ ದರ್ಜೆ ಸಹಾಯಕರು, ಭಾಷಾಂತರ 
ನಿರ್ದೇಶನಾಲಯ , ಬೆಂಗಳೂರು ಇವರ ವಿರುದ್ದ ಮಾಡಿರುವ ಎಲ್ಲ 5 ಆರೋಪಗಳು ರುಜುವಾತಾಗಿದೆ " ಎಂದು ಉಲ್ಲೇಖ ( 14 ) ರ ತಮ್ಮ ವರದಿಯಲ್ಲಿ 
ನಿರ್ಣಯಿಸಿರುತ್ತಾರೆ. 

ಶಿಸ್ತು ನಡೆವಳಿಯ ಮುಂದಿನ ಹಂತವಾಗಿ ಆರೋಪಿತರಿಗೆ ಪ್ರಥಮ ಕಾರಣ ಕೇಳುವ ನೊಟೀಸನ್ನು ಉಲ್ಲೇಖ (15) ರಲ್ಲಿ ವಿಚಾರಣಾ ವರದಿಯ 
ಪ್ರತಿಯೊಡನೆ ನೀಡಿ ವಿಚಾರಣಾ ವರದಿಯ ಕುರಿತು ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಯಿತು. 

ಉಲ್ಲೇಖ (16) ರಲ್ಲಿ ಆರೋಪಿತರು ಪ್ರತಿರಕ್ಷಣಾ ಹೇಳಿಕೆಯನ್ನು ನೀಡಿ "ವಿಚಾರಣೆಯನ್ನು ನಿಯಮಾನುಸಾರ ನಡೆಸಿರುವುದಿಲ್ಲವೆಂದು ಕ್ರಿಮಿನಲ್ 
ಮೊಕದ್ದಮೆ ಇತ್ಯರ್ಥವಾಗುವ ಮೊದಲೇ ಇಲಾಖಾ ವಿಚಾರಣೆಯನ್ನು ಮುಕ್ತಾಯಗೊಳಿಸಲಾಗಿದೆಯೆಂದು ಪ್ರತಿಯೊಂದು ಆರೋಪದ ಬಗ್ಗೆ ಪ್ರತ್ಯೇಕ 
ವಿಶ್ಲೇಷಣೆ ಮಾಡಿ ನಿರ್ಣಯ ದಾಖಲಿಸಿರುವುದಿಲ್ಲವೆಂದು, ಇದು ವಿಚಾರಣಾ ನಿಯಮಗಳಿಗೆ ವ್ಯತಿರಿಕ್ತವಾಗಿದೆಯೆಂದು ಕರ್ನಾಟಕ ನಾಗರೀಕ ( ಸಿಸಿಎ) 
ನಿಯಮಗಳು 1957ರ ನಿಯಮ 11( 18) ವನ್ನು ಉಲ್ಲಂಘಿಸಲಾಗಿದೆಯೆಂದು ಹಾಗೂ ನನ್ನ ವಿರುದ್ದ ಸಾಕ್ಷಿ ಹೇಳಿಕೆ ಬಗ್ಗೆ ವಿವರಣೆ ನೀಡಲು ಶಾಸನಬದ್ದ 
ಅವಕಾಶ ನಿರಾಕರಿಸಿದಂತಾಗಿದೆಯೆಂದು ತಿಳಿಸಿ ತಮ್ಮ ವಿರುದ್ದ ಮಾಡಲಾದ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿರುತ್ತಾರೆ. ಪ್ರತಿಯೊಂದು ಆರೋಪವನ್ನು 
ಅಲ್ಲಗಳೆಯಲು ಆರೋಪಿತರು ಕಾರಣಗಳು/ ದಾಖಲೆಗಳು /ಸಾಕ್ಷಿಗಳನ್ನು ಮೂರು ವರ್ಷಗಳಿಗೂ ಮೀರಿದ ಅವಧಿಯಲ್ಲಿ ಒದಗಿಸಲು ವಿಫಲರಾಗಿರುವಾಗ 
ಪ್ರತಿಯೊಂದು ಆರೋಪವನ್ನು ಪ್ರತ್ಯೇಕ ವಿಶ್ಲೇಷಣೆ ಮಾಡಿಲ್ಲವೆಂಬುದು ಅವರ ವ್ಯರ್ಥ ವಾದವೆಂದೇ ಪರಿಗಣಿಸಿದೆ. 

ವಿಚಾರಣಾಧಿಕಾರಿಯು ವಿಚಾರಣೆಯನ್ನು ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ 
ನಿಯಮ 11ರಲ್ಲಿ ನಿಗದಿಪಡಿಸಿರುವ ಕಾರ್ಯವಿಧಾನವನ್ನು ಅನುಸರಿಸಿ, ನೈಸರ್ಗಿಕ ನ್ಯಾಯವನ್ನು ಪಾಲಿಸಿ ವಿಚಾರಣೆ ನಡೆಸಿರುತ್ತಾರೆ . ಆದುದರಿಂದ, 
ವಿಚಾರಣೆಯು ನಿಯಮಾನುಸಾರ ನಡೆದಿಲ್ಲ ಎಂದು ಅಹವಾಲಿನಲ್ಲಿ ತಿಳಿಸಿರುವ ಆಪಾದಿತರ ವಾದವನ್ನು ಒಪ್ಪಲಾಗುವುದಿಲ್ಲ . ಕ್ರಿಮಿನಲ್ ಮೊಕದ್ದಮೆಯು 
ಇತ್ಯರ್ಥವಾಗುವವರೆಗೆ ಇಲಾಖಾ ಶಿಸ್ತು ನಡೆವಳಿಗಳನ್ನು ವಿಲೆ ಮಾಡದೆ ಇಡುವ ಅವಶ್ಯಕತೆಯಿಲ್ಲವೆಂದು ಸರ್ಕಾರವು ಆದೇಶ ಸಂಖ್ಯೆ ಡಿಪಿಎಆರ್ 5 ಸೇಇವಿ 
96 ದಿನಾಂಕ 02 -12 - 1997ರಲ್ಲಿ ಸ್ಪಷ್ಟಿಕರಿಸಿದೆ. 

ದಿನಾಂಕ 17 - 03 -2011ರಂದು ಆರೋಪಿತರಿಗೆ ಜಾರಿ ಮಾಡಲಾಗಿದ್ದ ದೋಷಾರೋಪಣಾ ಪಟ್ಟಿಗೆ ದಿನಾಂಕ 20 - 04 - 2011 ಮತ್ತು 
02 -11 - 2011ರಂದು ಸಲ್ಲಿಸಿರುವ ಲಿಖಿತ ಸಮಜಾಯಿಷಿಯಲ್ಲಿ ಸ್ಪಷ್ಟಪಡಿಸಿರುವ ಅಂಶಗಳನ್ನೇ ವಿಚಾರಣೆಯ ಹಂತದಲ್ಲೂ ಮತ್ತು ತದನಂತರ ಜಾರಿ 
ಮಾಡಲಾಗಿರುವ ತಿಳಿವಳಿಕೆ ಪತ್ರಗಳಿಗೆ ಸಲ್ಲಿಸಿರುವ ವಿವರಣೆಗಳಲ್ಲೂ ಬೇರೆಬೇರೆ ರೀತಿಯಲ್ಲಿ ಪುನರಾವರ್ತನೆ ಮಾಡಿರುತ್ತಾರೆ. ಆದುದರಿಂದ ವಿಚಾರಣಾ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೩೧೩೩ 


ವರದಿಗೆ ಪ್ರತಿಯಾಗಿ ಸಲ್ಲಿಸಿರುವ ವಿವರಣೆಯಲ್ಲಿ ಪರಿಗಣಿಸಬೇಕಾದ ವಿಶೇಷ ಅಂಶಗಳೇನೂ ಕಂಡುಬಂದಿರುವುದಿಲ್ಲ. ಶಿಸ್ತು ನಡೆವಳಿಯ ಯಾವುದೇ 
ಹಂತದಲ್ಲೂ ಆರೋಪಗಳನ್ನು ಮತ್ತು/ ಅಥವಾ ವಿಚಾರಣಾ ವರದಿಯನ್ನು ತಿರಸ್ಕರಿಸಲು ಪೂರಕ ದಾಖಲೆಗಳನ್ನಾಗಲೀ / ಸಾಕ್ಷಿಗಳನ್ನಾಗಲೀ ಆರೋಪಿತರು 
ಒದಗಿಸಿರುವುದಿಲ್ಲ. 

ಉಲ್ಲೇಖ (17)ರ ಸರ್ಕಾರದ ಪತ್ರದಲ್ಲಿ ಆರೋಪಿತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಹಾಗೂ ಇಲಾಖಾ ವಿಚಾರಣೆಯ ಬಗ್ಗೆ ತುರ್ತು ಕ್ರಮ 
ತೆಗೆದುಕೊಂಡು ಸರ್ಕಾರಕ್ಕೆ ತಿಳಿಸುವಂತೆ ಸೂಚಿಸಿರುತ್ತಾರೆ. 

ಹಾಗಾಗಿ, ಶ್ರೀಮತಿ ಜಿ. ಸೌಮ್ಯಶ್ರೀ , ದ್ವಿತೀಯ ದರ್ಜೆ ಸಹಾಯಕರು ಅವರಿಗೆ ಮೇಲೆ ಉಲ್ಲೇಖ (18) ರಲ್ಲಿ ಓದಲಾದ ದಿನಾಂಕ 15 - 04 - 2015ರಲ್ಲಿ 
ವಿಚಾರಣಾ ವರದಿಯ ಪ್ರತಿಯೊಡನೆ ಕಾರಣ ಕೇಳುವ ನೊಟೀಸು ನೀಡಿ ವಿಚಾರಣಾ ವರದಿಯ ಕುರಿತು ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೂ 
ಒಮ್ಮೆ ಅವಕಾಶ ಕಲ್ಪಿಸಲಾಯಿತು. 

ಆರೋಪಿತರು ಮೇಲೆ ಓದಲಾದ ಉಲ್ಲೇಖ (16 )ರಲ್ಲಿ ಸಲ್ಲಿಸಲಾಗಿದ್ದ ವಿವರಣೆಯನ್ನೇ ಪುನಃ ಉಲ್ಲೇಖ (19) ರಲ್ಲಿ ತಮ್ಮ ಪ್ರತಿರಕ್ಷಣಾ 
ಹೇಳಿಕೆಯಂತೆ ಸಲ್ಲಿಸಿ "ವಿಚಾರಣಾಧಿಕಾರಿಗಳು ತನಗೆ ಸಹಜ ನ್ಯಾಯ ತತ್ವದಂತೆ ಅವಕಾಶವನ್ನು ನೀಡಿಲ್ಲ, ವಿಚಾರಣಾ ವರದಿಯನ್ನು ನಿಯಮಾನುಸಾರ 
ಸಿದ್ಧಪಡಿಸಿಲ್ಲ, ಕ್ರಿಮಿನಲ್ ಮೊಕದ್ದಮೆ ಇತ್ಯರ್ಥವಾಗುವ ಮೊದಲೇ ಇಲಾಖಾ ವಿಚಾರಣೆಯನ್ನು ನಡೆಸಿರುವುದರಿಂದ ವಿಚಾರಣೆ 
ನಿಯಮಬಾಹಿರವಾಗಿದೆಯೆಂದು ತಿಳಿಸಿರುತ್ತಾರೆ, ಪ್ರತಿಯೊಂದು ಆರೋಪದ ಬಗ್ಗೆ ಪ್ರತ್ಯೇಕ ವಿಶ್ಲೇಷಣೆ ಮಾಡಿ ನಿರ್ಣಯ ದಾಖಲಿಸಿರುವುದಿಲ್ಲವೆಂದು, ಇದು 
ವಿಚಾರಣಾ ನಿಯಮಗಳಿಗೆ ವ್ಯತಿರಿಕ್ತವಾಗಿದೆಯೆಂದು, ಕರ್ನಾಟಕ ನಾಗರೀಕ (ಸಿಸಿಎ) ನಿಯಮಗಳು 1957ರ ನಿಯಮ 11( 18 ) ವನ್ನು 
ಉಲ್ಲಂಘಿಸಲಾಗಿದೆಯೆಂದು ಹಾಗೂ ಆಪಾದಿತರಿಗೆ ತಮ್ಮ ವಿರುದ್ಧ ಸಾಕ್ಷಿ ಹೇಳಿಕೆ ಬಗ್ಗೆ ವಿವರಣೆ ನೀಡಲು ಶಾಸನಬದ್ದ ಅವಕಾಶ 
ನಿರಾಕರಿಸಿದಂತಾಗಿದೆಯೆಂದು ತಿಳಿಸಿ ತಮ್ಮ ವಿರುದ್ಧ ಮಾಡಲಾದ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿರುತ್ತಾರೆ. 

ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮತ್ತೊಮ್ಮೆ ಪರಿಶೀಲಿಸಲಾಗಿದೆ. ವಿಚಾರಣೆಯು ನಿಯಮಾನುಸಾರ ನಡೆದಿದ್ದು, 
ಆರೋಪಿಗೆ ಸಾಕಷ್ಟು ಅವಕಾಶವನ್ನು ವಿಚಾರಣಾಧಿಕಾರಿಗಳು ನೀಡಿದ್ದಾರೆಂಬುದು ಇದರಿಂದ ಸ್ಪಷ್ಟವಾಗಿರುತ್ತದೆ. 

ದಿನಾಂಕ 17 - 03 - 2011ರಂದು ಜಾರಿಗೊಳಿಸಲಾಗಿದ್ದ ದೋಷಾರೋಪಣಾ ಪಟ್ಟಿಗೆ ಆರೋಪಿತರು ಸಲ್ಲಿಸಿದ್ದ ಲಿಖಿತ ಸಮಜಾಯಿಷಿಯಲ್ಲಿ 
ಒಳಗೊಂಡಿರುವ ಅಂಶಗಳನ್ನು ವಿಚಾರಣೆಯ ಹಂತದಲ್ಲಿ ಪುನರುಚ್ಚರಿಸಿರುತ್ತಾರೆ ಮತ್ತು ದಾಖಲಿಸಿರುತ್ತಾ, ಆರೋಪ ಪಟ್ಟಿ ಜಾರಿಯಾದ 2011ರಿಂದ 2014ರ 
ವರೆಗೆ 3 ವರ್ಷಗಳಷ್ಟು ದೀರ್ಘ ಅವಧಿಯಲ್ಲಿ ಆರೋಪಿತರ ವಿರುದ್ಧದ ಆರೋಪಗಳನ್ನು ಅಲ್ಲಗಳೆಯಲು ಸಮರ್ಪಕ ದಾಖಲೆಗಳನ್ನಾಗಲೀ ಸಾಕ್ಷಿಗಳನ್ನಾಗಲೀ 
ಒದಗಿಸಿರುವುದಿಲ್ಲವೆಂಬುದು ಸುಸ್ಪಷ್ಟವಾಗಿದೆ. 

ವಿಚಾರಣಾಧಿಕಾರಿಗಳು ಸಲ್ಲಿಸಿದ ವರದಿಯ ಪ್ರತಿಯನ್ನು ದಿನಾಂಕ 15 - 04 - 2014ರಂದು ಆರೋಪಿತರಿಗೆ ತಿಳಿವಳಿಕೆ ಪತ್ರದ ಮೂಲಕ ಒದಗಿಸಿದ 
ತರವೂ ಸಹಾ ಅವರ ಮೇಲಿದ್ದ ಆರೋಪಗಳನ್ನು ಅಲ್ಲಗಳೆಯಬಲ್ಲ ದಾಖಲೆಗಳನ್ನು / ಸಾಕಿಗಳನ್ನು ಹಾಜರುಪಡಿಸುವಲ್ಲಿ ವಿಫಲರಾಗಿರುತ್ತಾರೆ. ಇದಲ್ಲದೆ 
ವಿಚಾರಣಾಧಿಕಾರಿಗಳು ಸಮಯಾವಕಾಶ ನೀಡಿಲ್ಲ , ವಿಚಾರಣೆಯನ್ನು ಸರಿಯಾಗಿ ನಡೆಸಿರುವುದಿಲ್ಲವೆಂದು ವ್ಯರ್ಥಾಲಾಪದಲ್ಲಿ ತೊಡಗಿರುತ್ತಾರೆ. 
ವಿಚಾರಣಾಧಿಕಾರಿಗಳ ಮುಂದೆ ಹಾಜರಾಗಿದ್ದು ಮೌಖಿಕ /ಲಿಖಿತ ಹೇಳಿಕೆ ನೀಡಿರುತ್ತಾರೆ. ಆದರೆ ಯಾವುದೇ ಹಂತದಲ್ಲೂ ಸಮಯಾವಕಾಶ ನೀಡದಿರುವ 
ಹಾಗೂ ವಿಚಾರಣೆಯನ್ನು ನಿಯಮಾನುಸಾರ ನಡೆಸುತ್ತಿಲ್ಲ ಎಂಬ ಬಗ್ಗೆ ವಿಚಾರಣಾಧಿಕಾರಿಗಳ ಅಥವಾ ಶಿಸ್ತು ಪ್ರಾಧಿಕಾರದ ಗಮನಕ್ಕೆ ತಂದಿಲ್ಲ . 

ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುವ ಪ್ರಕರಣಗಳಲ್ಲಿ ಇಲಾಖಾ ಶಿಸ್ತು ನಡೆವಳಿಗಳನ್ನು ಹೂಡುವಂತಿಲ್ಲ ಅಥವಾ 
ಮುಂದುವರಿಸುವಂತಿಲ್ಲ ಅಥವಾ ಅಂತ್ಯಗೊಳಿಸಿ ಆದೇಶ ಹೊರಡಿಸುವಂತಿಲ್ಲ ಎಂಬ ಆರೋಪಿತರ ವಾದವನ್ನು ಒಪ್ಪಲಾಗದು. 

ಸರ್ಕಾರವು ಡಿಪಿಎಆರ್ 5 ಸೇಇವಿ 96 ದಿನಾಂಕ 02- 12- 1997ರಲ್ಲಿ "ನ್ಯಾಯಾಲಯದಲ್ಲಿ ಹೂಡುವ ಪ್ರಕ್ರಿಯೆ ಹಾಗೂ ಇಲಾಖಾ ವಿಚಾರಣೆಯಲ್ಲಿ 
ಹೂಡುವ ಪ್ರಕ್ರಿಯೆ ಬೇರೆ ಬೇರೆ ಪ್ರಕ್ರಿಯೆಗಳಾಗಿವೆ. ಸರ್ಕಾರಿ ನೌಕರರ ಮೇಲೆ ನ್ಯಾಯಾಲಯಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇದ್ದಾಗ ಅದೇ ಆರೋಪಗಳ 
ಬಗ್ಗೆ ಶಿಸ್ತಿನ ಕ್ರಮವನ್ನು ನಡೆಸಬಹುದಾಗಿದೆ ಎಂಬ ಸ್ಪಷ್ಟಿಕರಣವನ್ನು ಈ ಮೂಲಕ ಪುನರುಚ್ಚರಿಸಿದೆ. ಈ ಆದೇಶವೂ ಸಹಾ ಸರ್ವೋಚ್ಚ ನ್ಯಾಯಾಲಯದ 
ತೀರ್ಪಿನನ್ವಯವೇ ಹೊರಡಿಸಲಾಗಿದೆ . 

ಇಲಾಖಾ ಶಿಸ್ತು ನಡೆವಳಿಗಳು ಅರೆ -ನ್ಯಾಯಿಕ ಪ್ರಕರಣಗಳಾಗಿದ್ದು ಶಿಸ್ತು ಪ್ರಾಧಿಕಾರಗಳು ಆರೋಪಿತ ನೌಕರರನ್ನು ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸುವ ಗರಿಷ್ಠ ದಂಡನೆಯನ್ನು ವಿಧಿಸಬಹುದಾದರೂ ಜೈಲು ಶಿಕ್ಷೆಯಂತಹ ದಂಡನೆಯನ್ನು ವಿಧಿಸುವುದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುತ್ತದೆ. 

ಕರ್ನಾಟಕ ಸಿವಿಲ್ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ಪ್ರಕಾರ ಯಾವುದೇ ನೌಕರನ ವಿರುದ್ದ 
ಕ್ರಿಮಿನಲ್ ಆರೋಪ ಸಾಬೀತಾಗಿ ನ್ಯಾಯಾಲಯವು ದಂಡನೆ ವಿಧಿಸಿದ್ದಲ್ಲಿ ಅಂತಹ ನೌಕರನನ್ನು ಸೇವೆಯಿಂದ ವಜಾಗೊಳಿಸಬೇಕಾಗಿರುತ್ತದೆ. 

20 ಜನ ಅಮಾಯಕ ಸಾರ್ವಜನಿಕರಿಂದ ಕೆಲಸ ಕೊಡಿಸುವುದಾಗಿ ನಂಬಿಸಿ ಹಣ ಪಡೆದು ವಂಚಿಸಿರುವ ಆರೋಪಿತರು ವಿಚಾರಣೆಯ 
ಹಂತದಲ್ಲಿ ಹಾಗೂ ತದನಂತರದ ಕಾರಣ ಕೇಳುವ ನೋಟೀಸುಗಳಿಗೆ ಪ್ರತಿಯಾಗಿ ವಂಚಿತ ವ್ಯಕ್ತಿಗಳಿಂದ ಸಾಲ ಪಡೆದಿರುವುದಾಗಿ ಹಾಗೂ ಸರ್ಕಾರದ 
ಹಣವನ್ನೇನೂ ದುರುಪಯೋಗಪಡಿಸಿಕೊಂಡಿಲ್ಲವೆಂಬ ಕಾರಣಗಳನ್ನು ಒಡ್ಡಿರುತ್ತಾರೆ. 

ಹಾಗೆ ಅಮಾಯಕರಿಂದ ಸಾಲ ಪಡೆದಿದ್ದಲ್ಲಿ ಯಾರಿಂದ ಸಾಲ ಪಡೆದಿದ್ದೇನೆಂದು ತಿಳಿಸಿರುತ್ತಾರೋ ಅಂತಹ ವ್ಯಕ್ತಿಗಳಿಗೆ ನೇಮಕಾತಿ ಆದೇಶ 
ಹೊರಡಿಸುವ ಅವಶ್ಯಕತೆ ಏನಿತ್ತು, ಅವರ ಸಾಲದ ಹಣ ಹಿಂದಿರುಗಿಸಬಹುದಾಗಿತ್ತಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆದುದರಿಂದ ಅಮಾಯಕ 
ವ್ಯಕ್ತಿಗಳಿಂದ ಆರೋಪಿತರು ಕೆಲಸ ಕೊಡಿಸುವ ಆಶ್ವಾಸನೆ ನೀಡಿಯೇ ಲಂಚ ಪಡೆದು ದುರ್ನಡತೆ ಎಸಗಿರುತ್ತಾರೆ ಹಾಗೂ ವಸೂಲು ಮಾಡಿರುವ ಹಣವನ್ನು 
ಜೀರ್ಣಿಸಿಕೊಳ್ಳುವ ಹುನ್ನಾರದಿಂದಲೇ ಕಚೇರಿ ಸೀಲುಗಳ ದುರುಪಯೋಗ/ ಯೊಟ್ಟಿ ಸಹಿ/ ಭ್ರಷ್ಟಾಚಾರ / ದಾಖಲೆಗಳ ಸೃಷ್ಟಿ ಮಾಡಿ ನೇಮಕಾತಿ ಆದೇಶ 
ಹೊರಡಿಸಿರುತ್ತಾರೆ ಎಂಬುದು ಸಂದೇಹಕ್ಕಾಸ್ಪದವಿಲ್ಲದೆ ದೃಢಪಡುತ್ತದೆ. ಸೇವೆಗೆ ಸೇರಿದ ಮೂರು ವರ್ಷಗಳ ಅವಧಿಯ ಒಳಗೆ ಹಾಗೂ ಕಾಯಂಪೂರ್ವ 


ಹಾಗೆ 


೪ 


೩೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ಸೇವಾವಧಿ ಘೋಷಣೆಯಾಗುವ ಮುನ್ನವೇ ಗಂಭೀರವಾದ ದುರ್ನಡತೆ, ಅಧಿಕಾರ ದುರುಪಯೋಗ ಹಾಗೂ ಭ್ರಷ್ಟಾಚಾರ ಎಸಗಿರುವ ಆರೋಪಿತರಿಗೆ ದಂಡನೆ 
ವಿಧಿಸದಿರಲು ಸಕಾರಣಗಳು ಇರುವುದಿಲ್ಲ. 

ಆರೋಪಿತರು ನೀಡಿರುವ ಪ್ರತಿರಕ್ಷಣಾ ಹೇಳಿಕೆಯು ಸಕಾರಣ ಅಲ್ಲ ಎಂಬುದು ವಿಚಾರಣಾಧಿಕಾರಿಯವರ ವರದಿಯಿಂದ ತಿಳಿದು ಬಂದಿದೆ. ಸದರಿ 
ವರದಿಯನ್ನು ಸಕ್ಷಮ ಶಿಸ್ತು ಪ್ರಾಧಿಕಾರ ಸಂಪೂರ್ಣವಾಗಿ ಒಪ್ಪಿದ್ದು ಅದನ್ನು ಅಂಗೀಕರಿಸಿದೆ. ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿಯನ್ನು ಒಪ್ಪದಿರಲು 
ಯಾವುದೇ ಸಕಾರಣಗಳಾಗಲೀ / ದಾಖಲೆಗಳಾಗಲೀ /ಸಾಕ್ಷಾಧಾರಗಳಾಗಲೀ ಇರುವುದಿಲ್ಲ . ಆದುದರಿಂದ ಆರೋಪಿತರ ವಿರುದ್ದ ಮಾಡಲಾಗಿದ್ದ ಎಲ್ಲ 
ಆರೋಪಗಳೂ ಸಾಬೀತಾಗಿದೆ ಎಂಬ ವಿಚಾರಣಾಧಿಕಾರಿಗಳ ವರದಿಯನ್ನು ಒಪ್ಪುತ್ತೇನೆ ಹಾಗೂ ಶ್ರೀಮತಿ ಜಿ. ಸೌಮ್ಯಶ್ರೀ ಇವರು ಕಠಿಣ ದಂಡನೆಗೆ 
ಅರ್ಹರಾಗಿರುತ್ತಾರೆಂದು ನಿರ್ಣಯಿಸಿ ಕಠಿಣ ದಂಡನೆ ವಿಧಿಸಲು ತೀರ್ಮಾನಿಸಿರುತ್ತೇನೆ. 
ಆದುದರಿಂದ ಈ ಕೆಳಕಂಡಂತೆ ಆದೇಶಿಸಿರುತ್ತೇನೆ, 

ಆದೇಶ ಸಂಖ್ಯೆ ಭಾನಿ 61 / ಆಡಳಿತ / 2010 , ಬೆಂಗಳೂರು ದಿನಾಂಕ 21 - 05 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳು 1957ರ ನಿಯಮ 9( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಐ. ಎಂ . ಕಂಬಳಿ, ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ, 
ಬೆಂಗಳೂರು ಆದ ನಾನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8( viii) ರನ್ವಯ 
ಶ್ರೀಮತಿ ಜಿ . ಸೌಮ್ಯಶ್ರೀ , ದ್ವಿತೀಯ ದರ್ಜೆ ಸಹಾಯಕರು, ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿರುತ್ತೇನೆ. 

ಶ್ರೀಮತಿ ಜಿ . ಸೌಮ್ಯಶ್ರೀ , ದ್ವಿತೀಯ ದರ್ಜೆ ಸಹಾಯಕರು, ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿಂದ ಹಾಗೂ ಭಾಷಾಂತರ ನಿರ್ದೇಶನಾಲಯದ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ. 


ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿ 
PR . 613 

ಭಾಷಾಂತರ ನಿರ್ದೇಶನಾಲಯ 
ಭಾಷಾಂತರ ನಿರ್ದೇಶನಾಲಯ 
ಪೋಡಿಯಂ ಬ್ಲಾಕ್ , ನೆಲಮಹಡಿ, ವಿಶ್ವೇಶ್ವರಯ್ಯ ಕೇಂದ್ರ, ಡಾ ಬಿ. ಆರ್ . ಅಂಬೇಡ್ಕರ್ ರಸ್ತೆ, ಬೆಂಗಳೂರು 01 
ಸಂ : ಭಾನಿ 43 / ಆಡಳಿತ/ಶೀಘ್ರಲಿಪಿ / ಮುಂಬಡ್ತಿ/2014, ದಿನಾಂಕ: 20 - 05 - 2015 

ಅಧಿಕೃತ ಜ್ಞಾಪನ 
ವಿಷಯ : ಶ್ರೀಮತಿ ಪಿ . ಹೇಮಲತ, ಶೀಘ್ರಲಿಪಿಗಾರರು, ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು ಇವರಿಗೆ ಶೀಘ್ರಲಿಪಿಗಾರರ ಹುದ್ದೆಯಿಂದ 

ಬೆರಳಚ್ಚುಗಾರರ ಹುದ್ದೆಗೆ ಹಿಂಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ: 1. ಶ್ರೀಮತಿ ಪಿ. ಹೇಮಲತ, ಬೆರಳಚ್ಚುಗಾರರು, ಇವರ ಮನವಿ ದಿನಾಂಕ 09 .05 .2014. 

2. ಈ ನಿರ್ದೇಶನಾಲಯದ ಆದೇಶ ಸಂಖ್ಯೆ ಭಾನಿ43/ ಆಡಳಿತ/ಶೀಘ್ರಲಿಪಿ/ ಮುಂಬಡ್ತಿ/ 2014 , ದಿನಾಂಕ 30. 07. 2014 . 
3. ಈ ನಿರ್ದೇಶನಾಲಯದ ಪತ್ರ ಸಂಖ್ಯೆ ಭಾನಿ 43/ ಆಡಳಿತ/ಶೀಘ್ರಲಿಪಿ/ ಮುಂಬಡ್ತಿ/2014 ದಿನಾಂಕ 16. 08.2014 . 
4 . ಸರ್ಕಾರದ ಪತ್ರ ಸಂಖ್ಯೆ ಸಂವ್ಯಶಾಇ 49/ ಭಾನಿವಿ/2014, ದಿನಾಂಕ 11 .09.2014 . 
5 . ಈ ನಿರ್ದೇಶನಾಲಯದ ನೋಟೀಸ್ ಸಂಖ್ಯೆ ಭಾನಿ 43 / ಆಡಳಿತ/ಶೀಘ್ರಲಿಪಿ/ ಮುಂಬಡಿ/ 2014 ದಿನಾಂಕ 18 - 09 - 2014, 
6 . ಶ್ರೀಮತಿ ಪಿ . ಹೇಮಲತ, ಶೀಘ್ರಲಿಪಿಗಾರರು ಇವರ ಮನವಿ ದಿನಾಂಕ 22 - 09 -2014 , 
7 . ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 203 ಸೇಇಮು 2014 ದಿನಾಂಕ 19 - 02 - 2015. 
8, ಈ ನಿರ್ದೇಶನಾಲಯದ ಕಾರಣ ಕೇಳುವ ಅಂತಿಮ ನೋಟೀಸು ದಿನಾಂಕ 17 - 04 - 2015. 

9. ಶ್ರೀಮತಿ ಪಿ. ಹೇಮಲತ, ಶೀಘ್ರಲಿಪಿಗಾರರು ಇವರ ಉತ್ತರ ದಿನಾಂಕ 02 - 05 -2015. 
ಪ್ರಸ್ತಾವನೆ: 

ಶ್ರೀಮತಿ ಪಿ . ಹೇಮಲತ ಆದ ಇವರು ದಿನಾಂಕ 12 -01 - 2009ರಂದು ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯದಲ್ಲಿ ಬೆರಳಚ್ಚುಗಾರರಾಗಿ 
ಸರ್ಕಾರಿ ಸೇವೆಗೆ ಸೇರಿರುತ್ತಾರೆ. ಸದರಿ ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರವನ್ನು ಪಡೆದು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಿ 
ಭಾಷಾಂತರ ನಿರ್ದೇಶನಾಲಯದ ಬೆರಳಚ್ಚುಗಾರರ ಹುದ್ದೆಗೆ ಆಯ್ಕೆಗೊಂಡಿದ್ದು , ಕರ್ನಾಟಕ ಸಿವಿಲ್ ಸೇವಾ ನಿಯಮ 252 ( ಬಿ) ರನ್ವಯ ಉದ್ಯೋಗ ಮತ್ತು 
ತರಬೇತಿ ನಿರ್ದೇಶನಾಲಯದಿಂದ ಬಿಡುಗಡೆ ಹೊಂದಿರುತ್ತಾರೆ. ತದನಂತರ ದಿನಾಂಕ 15 - 02 - 2013ರಂದು ಭಾಷಾಂತರ ನಿರ್ದೇಶನಾಲಯದ 
ಆದೇಶದನ್ವಯ ಬೆರಳಚ್ಚುಗಾರರ ಹುದ್ದೆಯ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಸದರಿಯವರು ದಿನಾಂಕ 09 - 05 - 2014ರಂದು ಉಲ್ಲೇಖ (1) ರಲ್ಲಿ ಮನವಿ ಸಲ್ಲಿಸಿ ಭಾಷಾಂತರ ನಿರ್ದೇಶನಾಲಯದಲ್ಲಿ ಖಾಲಿ ಇರುವ 
ಶೀಘ್ರಲಿಪಿಗಾರರ ಹುದ್ದೆಗೆ ಮುಂಬಡ್ತಿ ನೀಡುವಂತೆ ಕೋರಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೩೧೩೫ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 26 ಎಸ್‌ಆರ್‌ಡಿ 1999 ದಿನಾಂಕ 09 - 03 - 2001ರ ಭಾಷಾಂತರ ನಿರ್ದೇಶನಾಲಯದ ವೃಂದ ಮತ್ತು 
ನೇಮಕಾತಿ ನಿಯಮ 2001ರ ಮೇರೆಗೆ ಶೀಘ್ರಲಿಪಿಗಾರರ ಹುದ್ದೆಗೆ ಮುಂಬಡ್ತಿ ಹೊಂದಲು ಬೆರಳಚ್ಚುಗಾರರ ಹುದ್ದೆಯಲ್ಲಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು 
ಸಲ್ಲಿಸಬೇಕಾಗಿರುತ್ತದೆ. 

ಸದರಿ ನಿಯಮಗಳಿಗೆ ಸಂಬಂಧಿಸಿದ ಭಾಗವನ್ನು ಕೆಳಗೆ ಉದ್ದರಿಸಿದೆ: 


Designation of 
post and pay 

scale 


No. of Posts 


Method of Recruitment 


Minimum Qualification 


| Permanent | Temporary | Deputation | 


Stenographer 
( Rs . 14550 - 26700) 


By Promotion from the cadre of Typists 
and if no suitable persons are available 
for promotion , then by direct recruitment 
in accordance with the Karnataka Civil 
Service (Recruitment to the posts of 
Stenographers and Typists) Rules, 1983. 


For 

promotion : 
( 1) Qualification as specified 
for Direct Recruitment in the 
Karnataka Civil Service 
(Recruitment to the posts of 
Stenographers and Typists 
Rules , 1983. 
(2) Must have put in not 
less than three years of 
service in the cadre of 
Typists. 


ಆದರೆ, ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯದಲ್ಲಿ ಕರ್ತವ್ಯ ನಿರ್ವಹಿಸಿದ ಅವಧಿಯನ್ನು ( ಸುಮಾರು 4 ವರ್ಷ 1 ತಿಂಗಳು) ಗಣನೆಗೆ 
ತೆಗೆದುಕೊಂಡು ಈ ನಿರ್ದೇಶನಾಲಯದಲ್ಲಿ ಶೀಘ್ರಲಿಪಿಗಾರರ ಹುದ್ದೆಗೆ ಮುಂಬಡ್ತಿ ನೀಡುವ ಸಂದರ್ಭದಲ್ಲಿ ಜೇಷ್ಠತೆಗೆ ಪರಿಗಣಿಸಿ ದಿನಾಂಕ 30 - 07 - 2014 
(ಉಲ್ಲೇಖ - 2) ರಿಂದ ಜಾರಿಗೆ ಬರುವಂತೆ ಮುಂಬಡ್ತಿಯನ್ನು ನೀಡಲಾಗಿದೆ. 

ಸದರಿ ಪ್ರಕರಣಕ್ಕೆ ಅನ್ವಯಿಸಬಹುದಾದ ಕರ್ನಾಟಕ ಸಿವಿಲ್ ಸೇವಾ ನಿಯಮ 252( ಬಿ) ನ್ನು ಸಿದ್ದ ಮಾಹಿತಿಗಾಗಿ ಮುಂದೆ ಒದಗಿಸಿದೆ. 


252(b ) Resignation of an appointment to take up with proper permission , another appointment, whether 
permanent or temporary , service in which counts in full or in part, is not a resignation ofpublic service . 
1 . Benefit of past service under Rule 252 (b ) of the KCSRs procedure to be followed .- Under Rule 252(b ) of the 

KCSRs, resignation of an appointment to take up with proper permission another appointment whether 
permanent or temporary service in which counts in full or part is not resignation from public service . A question 
has been raised whether in such cases a separate sanction should be issued indicating that the resignation 
has been accepted under the above provision , in order to enable the audit/Administrative officer to regulate 
the consequential benefits in the matter of pay fixation , carry forward of leave, pension , etc . The matter has 
been considered and it has been decided that in cases of the above type the order accepting the resignation 
should clearly indicate that the employee is resigning to join another appointment with proper permission and 
that the benefits under Rule 252(b ) ibid will be admissible to him . The contents of the above order should also 
be noted in the Service Books of the individuals concerned under proper attestation . The issue of any 
separate sanction is considered not necessary . 


ಮೇಲ್ಕಂಡ ನಿಯಮದ ಮೇರೆಗೆ ಹಿಂದಿನ ಸೇವೆಯನ್ನು ವಿಶ್ರಾಂತಿ ವೇತನಕ್ಕಾಗಿ ಅರ್ಹತಾದಾಯಕ ಸೇವೆ ಎಂದು ಪರಿಗಣಿಸಬೇಕಾದರೆ ಕರ್ನಾಟಕ 
ಸಿವಿಲ್ ಸೇವಾ ನಿಯಮ 224 ( ಬಿ) ನ್ನು ಅನುಸರಿಸಬೇಕಾಗುತ್ತದೆ. ಸದರಿ ನಿಯಮ ಈ ಕೆಳಕಂಡಂತಿದೆ. 


Request for counting of qualifying service for pension . 
1. Notwithstanding anything contained in rules 219- A , 224 

A , 235, 235- A , 235 - B , 247, 247- A , 248, 248 - A, 248- AA , 252 (b), 416 , 417 every employee desires to have the 
benefit of counting their previous service of additional years as qualifying service for pension , as the case may 
be under these rules shallmake a request in writing to the appointing Authority within three years from the date 
of joining the Government service or within three years from the date of effect of this rule as the case may be. 

No claim made after the above specified time limit, shall be entertained by the appointing authority . 
2 . The appointing authority in turn shall, with requisite records in support of the claim , obtain the approval of the 

Governmentbefore passing the appropriate order. 

ಮೇಲ್ಕಂಡ ಎಲ್ಲಾ ನಿಯಮಗಳೂ ನಿವೃತ್ತಿ ವೇತನ ಲೆಕ್ಕಾಚಾರಕ್ಕಾಗಿ ಹಿಂದಿನ ಸೇವೆಯನ್ನು ಪರಿಗಣಿಸುವ ಕುರಿತಂತೆ ಆಗಿರುತ್ತವೆಯೇ ಹೊರತು 
ಸೇವಾ ಜೇಷ್ಠತೆ ಬಗ್ಗೆ ಏನನ್ನೂ ಹೇಳುವುದಿಲ್ಲ. 


೩೧೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ನೌಕರನು ಸರ್ಕಾರದ ಇನ್ನೊಂದು ಇಲಾಖೆಯಲ್ಲಿನ ಹುದ್ದೆಗೆ ನೇರ ನೇಮಕಾತಿ ಬಯಸಿ 
ಅರ್ಜಿ ಸಲ್ಲಿಸಿ, ಆಯ್ಕೆಯಾಗಿ ನೇರ ನೇಮಕಾತಿ ಹೊಂದಿದ ಸರ್ಕಾರಿ ನೌಕರನ ಜೇಷ್ಠತೆಯನ್ನು ಕರ್ನಾಟಕ ಸರ್ಕಾರಿ ನೌಕರನ (ಜೇಷ್ಠತೆ) ನಿಯಮಗಳು 
1957ರ ನಿಯಮ 5ರನ್ವಯ ನೇಮಕಾತಿ ಆದೇಶ ಹೊರಡಿಸಿದ ದಿನಾಂಕದಿಂದ ನಿರ್ಧರಿಸಬೇಕಾಗುತ್ತದೆ. ಹಿಂದಿನ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯನ್ನು 
ಜೇಷ್ಠತೆಗೆ ಪರಿಗಣಿಸಲು ಆಸ್ಪದ ಇರುವುದಿಲ್ಲ . 

- ಆದ್ದರಿಂದ ಹಿಂದಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಅವಧಿಯನ್ನು ಗಣನೆಗೆ ತೆಗೆದುಕೊಂಡು ಸದರಿಯವರಿಗೆ ಪದೋನ್ನತಿ ನೀಡಿರುವುದು 
ನಿಯಮಾನುಸಾರ ಇಲ್ಲದಿರುವುದರಿಂದ ಮತ್ತು ಈ ರೀತಿಯ ಸಂದರ್ಭಗಳು ಮುಂದೆಯೂ ಉದ್ಭವಿಸಬಹುದಾಗಿರುವುದರಿಂದ , ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ನೌಕರರ ಹಿತದೃಷ್ಟಿಯಿಂದ ಸ್ಪಷ್ಟಿಕರಣ ನೀಡುವಂತೆ ಉಲ್ಲೇಖ ( 3) ರಲ್ಲಿ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. 

ಉಲ್ಲೇಖ( 4) ರ ಸರ್ಕಾರದ ಪತ್ರದಲ್ಲಿ ಶ್ರೀಮತಿ ಪಿ . ಹೇಮಲತ, ಬೆರಳಚ್ಚುಗಾರರು , ಇವರು ಭಾಷಾಂತರ ನಿರ್ದೇಶನಾಲಯದಲ್ಲಿ 
ದಿನಾಂಕ 15 . 02 .2013ರಂದು ಕರ್ತವ್ಯಕ್ಕೆ ಹಾಜರಾಗಿ ವರದಿ ಮಾಡಿಕೊಂಡಿದ್ದು, ಸದರಿ ಹುದ್ದೆಯಿಂದ ಶೀಘ್ರಲಿಪಿಗಾರರಾಗಿ ಮುಂಬಡ್ತಿ ಹೊಂದಲು 
ಅಗತ್ಯವಿರುವ 3 ವರ್ಷಗಳ ಸೇವೆ ಪೂರ್ಣಗೊಳಿಸದೇ ಸದರಿಯವರಿಗೆ ಮುಂಬಡ್ತಿ ನೀಡಿರುವುದು ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ತಿಳಿಸಿ ಸದರಿ 
ನೌಕರರನ್ನು ಶೀಘ್ರಲಿಪಿಗಾರರ ಹುದ್ದೆಯಿಂದ ಬೆರಳಚ್ಚುಗಾರರ ಹುದ್ದೆಗೆ ಹಿಂಬಡ್ತಿಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ. 

ಈ ಬಗ್ಗೆ ಉಲ್ಲೇಖ (3) ರಲ್ಲಿ ಮುಂಬಡ್ತಿ ಹೊಂದಿದ ಹುದ್ದೆಯಿಂದ ಹಿಂದಿನ ಹುದ್ದೆಗೆ ಏಕೆ ಹಿಂಬಡ್ತಿಗೊಳಿಸಬಾರದು ಎಂಬ ಬಗ್ಗೆ ಹೇಳಿಕೆ 
ಏನಾದರೂ ಇದ್ದಲ್ಲಿ ಮೂರು ದಿನಗಳ ಒಳಗಾಗಿ ಲಿಖಿತದಲ್ಲಿ ಸಲ್ಲಿಸುವಂತೆ ಈಗಾಗಲೇ ದಿನಾಂಕ 18 - 09 - 2014ರಲ್ಲಿ ಸದರಿ ನೌಕರರಿಗೆ ನೋಟೀಸು 
ನೀಡಲಾಗಿತ್ತು. ಉಲ್ಲೇಖ (6) ರಲ್ಲಿ ಸದರಿ ನೌಕರರು " ಈ ಹಿಂದೆ ಒಂದು ಇಲಾಖೆಯಲ್ಲಿ ಸರ್ಕಾರಿ ಸೇವೆಗೆ ನೇಮಕಗೊಂಡಿದ್ದು ಇನ್ನೊಂದು ಇಲಾಖೆಯ 
ಹುದ್ದೆಗೆ ಮಾತೃ ಇಲಾಖೆಯ ಮೂಲಕವೇ ಅರ್ಜಿ ಸಲ್ಲಿಸಿದ್ದು, ನೇರ ನೇಮಕಾತಿ ನಿಯಮಗಳಿಗೆ ಅನುಸಾರವಾಗಿ ಇನ್ನೊಂದು ಹುದ್ದೆಗೆ ಆಯ್ಕೆಯಾಗಿ ಆ 
ಇಲಾಖೆಯಿಂದ ನೇಮಕಗೊಂಡಾಗ ಮಾತೃ ಇಲಾಖೆಯಿಂದ ಅಧಿಕೃತವಾಗಿ ಅನುಮತಿ ಪಡೆದೇ ಇನ್ನೊಂದು ಇಲಾಖೆಯ ಹುದ್ದೆಗೆ ಸೇರಿದಾಗ length of 
service On Earl oJo 780 " it is a just and wholesome principle commonly applied where persons from different sources are drafted 
to serve in a new service that their pre-existing total length of service in the parent department should be respected and presented by 
taking the same into account in matters pertaining to promotion to the higher post in the new service cadre" who , jão " one of the 
cardinal principles of the service jurisprudence " ಎಂದು ಸರ್ಕಾರಿ ಸೇವಾ ವಿಚಾರಗಳಲ್ಲಿ ಅನುಭವವುಳ್ಳವರು ಹೇಳಿದ್ದಾರೆ" ಎಂಬ 
ಸಮಜಾಯಿಷಿಯನ್ನು ನೀಡಿದ್ದು ಅದು ಸಮಂಜಸವಾಗಿರುವುದಿಲ್ಲ . 

ಉಲ್ಲೇಖ (7) ರಲ್ಲಿ ಪ್ರಸ್ತುತ ಕೆಳಸಹಿದಾರರು ಸ್ಥಾನಪನ್ನ ಪದೋನ್ನತಿಯಿಂದಾಗಿ ನಿರ್ದೇಶಕರ ಹುದ್ದೆಯನ್ನು ಧಾರಣ ಮಾಡಿರುವುದರಿಂದ 
ಉಲ್ಲೇಖ (8) ರಲ್ಲಿ ಸದರಿಯವರಿಗೆ ಅಂತಿಮ ನೋಟೀಸು ಜಾರಿಗೊಳಿಸಲಾಯಿತು. 

ಉಲ್ಲೇಖ (9) ರಲ್ಲಿ ನೋಟೀಸಿಗೆ ಸಮಜಾಯಿಷಿಯನ್ನು ನೀಡಿರುತ್ತಾರೆ. ಸದರಿ ಸಮಜಾಯಿಷಿಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 
Smt. Renu Mullick V . Union of India and another ( AIR 1994 SUPREME COURT 1152) ಪ್ರಕರಣದಲ್ಲಿ ತೀರ್ಪು ನೀಡುವಾಗ ಈ ಕೆಳಕಂಡಂತೆ 
ಆದೇಶ ಹೊರಡಿಸಿರುತ್ತದೆ. 

Constitution of India , Art . 309 -Central Excise and Land Customs Dept.Group (c) Posts Recruitment Rules 
( 1976 ), R .4 -PROMOTION -Executive Instructions Dt. 20 -05 -1980 , Para 2(ii) – inspector – Appointment of U .D .C . by 
promotion - U . D . C . in question transferee on her own request from other collectorate – His /her seniority for eligibility 
for purpose of promotion - pastService in previous collectorate - cannot be ignored ." ಎಂದು ತಿಳಿಸಿರುತ್ತಾರೆ. 
ಸಮಜಾಯಿಷಿಯಲ್ಲಿ ಸದರಿ ನೌಕರರು ಉಲ್ಲೇಖಿಸಿರುವ ತೀರ್ಪು ಕೇಂದ್ರ ಸರ್ಕಾರದ ನಿಯಮಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ. 

ಕರ್ನಾಟಕ ಸರ್ಕಾರಿ ನೌಕರರ ಜೇಷ್ಠತೆ ನಿಯಮಗಳು , 1967ರ ಪ್ರಕಾರ ಯಾವುದೇ ನೌಕರನು ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಒಂದು 
ಇಲಾಖೆಯಿಂದ ಅಥವಾ ಒಂದು ಯೂನಿಟ್ ಆಫ್ ಸೀನಿಯಾರಿಟಿಯಿಂದ ಬೇರೊಂದು ಇಲಾಖೆ ಅಥವಾ ಯೂನಿಟ್ ಆಫ್ ಸೀನಿಯಾರಿಟಿಗೆ ಸ್ವಂತ 
ಒಪ್ಪಿಗೆಯಿಂದ ಆಯ್ಕೆ /ನೇಮಕಾತಿ/ ವರ್ಗಾವಣೆ ಹೊಂದಿದಲ್ಲಿ ಹಾಗೆ ಹೊಸ ಹುದ್ದೆಗೆ ಹಾಜರಾದ ದಿನಾಂಕದಿಂದ ಅವನ ಸೇವಾ ಜೇಷ್ಠತೆ 
ಪರಿಗಣಿಸಬೇಕಾಗುತ್ತದೆ. 

ಮೇಲೆ ಒದಗಿಸಿರುವ ನಿಯಮಗಳು ಹಾಗೂ ಚರ್ಚಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಿನಾಂಕ 02 - 05 - 2015ರಂದು ಸದರಿಯವರು ನೀಡಿರುವ 
ವಿವರಣೆಯು ಸಮಂಜಸವಾಗಿರುವುದಿಲ್ಲ. ಸದರಿಯವರಿಗೆ ಬೆರಳಚ್ಚುಗಾರರ ಹುದ್ದೆಯಿಂದ ಶೀಘ್ರಲಿಪಿಗಾರರ ಹುದ್ದೆಗೆ ನೀಡಿರುವ ಮುಂಬಡ್ತಿಯು ಭಾಷಾಂತರ 
ನಿರ್ದೇಶನಾಲಯದ ವೃಂದ ಮತ್ತು ನೇಮಕಾತಿ ನಿಯಮಗಳು ಮತ್ತು ಜೇಷ್ಠತಾ ನಿಯಮಗಳಿಗೆ ವಿರುದ್ಧವಾಗಿದೆ. ಆದುದರಿಂದ ಈ ಆದೇಶವನ್ನು 
ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ ಭಾನಿ 43/ ಆಡಳಿತ/ ಮುಂಬಡ್ತಿ/ 2014 , ಬೆಂಗಳೂರು ದಿನಾಂಕ 20 - 05 - 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀಮತಿ ಪಿ. ಹೇಮಲತ, ಶೀಘ್ರಲಿಪಿಗಾರರು ಭಾಷಾಂತರ ನಿರ್ದೇಶನಾಲಯ , 

ಜಾರಿಗೆ ಬರುವಂತೆ ಶೀಘ್ರಲಿಪಿಗಾರರ ಹುದ್ದೆ ( ವೇತನ ಶ್ರೇಣಿ ರೂ . 14550 - 26700 ) ಯಿಂದ ಬೆರಳಚ್ಚುಗಾರರ ಹುದ್ದೆ 
( ವೇತನ ಶ್ರೇಣಿ ರೂ . 11600 - 21000 ) ಗೆ ಈ ಮೂಲಕ ಹಿಂಬಡ್ತಿಗೊಳಿಸಲಾಗಿದೆ ಹಾಗೂ ಸದರಿಯವರ ಸೇವಾ ಜೇಷ್ಠತೆಯನ್ನು ಬೆರಳಚ್ಚುಗಾರರ 
ಹುದ್ದೆಯಲ್ಲಿ ದಿನಾಂಕ 15 - 02 - 2013ರಿಂದ ಪರಿಗಣಿಸಲಾಗಿದೆ. ದಿನಾಂಕ 15 - 02 - 2016ರ ನಂತರ ಸದರಿಯವರ ಪದೋನ್ನತಿಯ ಪ್ರಕರಣವನ್ನು ಪುನರ್ 
ಪರಿಶೀಲಿಸಲಾಗುವುದು . 

ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿ 

ಭಾಷಾಂತರ ನಿರ್ದೇಶನಾಲಯ 
PR. 609 

ಬೆಂಗಳೂರು. 


೩೧೩೭ 


ಭಾಗ ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬಸವ ಭವನ, ಹೈ ಬ್ರೌಂಡ್ಸ್ , ಬೆಂಗಳೂರು-560001 

ತಿದ್ದೋಲೆ 


ಸಂಖ್ಯೆ : ಕರಾ : ಆಡಳಿತ : 51 : 2013, ದಿನಾಂಕ: 29 - 04 - 2015 


ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧಿಸೂಚನೆ ಸಂಖ್ಯೆ ಕರಾಅ/ ಆಡಳಿತ /51 /2013 ದಿನಾಂಕ: 23 - 04 - 2015ರ 
ಅಧಿಸೂಚನೆಯಲ್ಲಿ "ಹೈದ್ರಾಬಾದ್ -ಕರ್ನಾಟಕದ ರಾಜ್ಯ ಮಟ್ಟದ ಸ್ಥಳೀಯ ವೃಂದವನ್ನು / ವೃಂದದಲ್ಲಿನ " ಎಂದು ಇರುವ ವಾಕ್ಯವನ್ನು 
ಹೈದ್ರಾಬಾದ್ -ಕರ್ನಾಟಕದ ರಾಜ್ಯ ವ್ಯಾಪಿ ಸ್ಥಳೀಯ ವೃಂದವನ್ನು / ವೃಂದದಲ್ಲಿನ" ಎಂದು ತಿದ್ದಿ ಓದಿಕೊಳ್ಳುವುದು. 


ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಮಾನ್ಯ 

ಅಧ್ಯಕ್ಷರ ಆದೇಶಾನುಸಾರ 


P R . 517 


ಜಿ. ಎಲ್ . ಲಕ್ಷ್ಮೀನಾರಾಯಣ 
ರಿಜಿಸ್ಟ್ರಾರ್ ಮತ್ತು ಆಡಳಿತಾಧಿಕಾರಿಗಳು, 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, 

ಬಸವ ಭವನ, ಬೆಂಗಳೂರು- 560 001 


S. C .10 


ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 12 ಭಾನಿವಿ 2015 , ಬೆಂಗಳೂರು, ದಿನಾಂಕ : 06 - 02 - 2015 
ವಿಷಯ : ಭಾಷಾಂತರ ನಿರ್ದೇಶನಾಲಯದ ಗ್ರೂಪ್- ಎ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ : 01 - 01 -2015ರಲ್ಲಿರುವಂತೆ 

ಪ್ರಕಟಿಸುವ ಬಗ್ಗೆ 


ಉಲ್ಲೇಖ : 


ಭಾಷಾಂತರ ನಿರ್ದೇಶಕರ ಪತ್ರ ಸಂಖ್ಯೆ: ಭಾನಿ 1/ ಆಡಳಿತ/ ಗ್ರೂಪ್‌ಎ /ಜೈಪಟ್ಟಿ /2015 , ದಿನಾಂಕ : 06 /02 - 01 - 2015 . 


ಕರ್ನಾಟಕ ಸರ್ಕಾರಿ ನೌಕರರ (ಜೇಷ್ಟತಾ ) ನಿಯಮಗಳು, 1957ರ 10ನೇ ನಿಯಮದ (1) ನೇ ಉಪ-ನಿಯಮದನ್ವಯ ಭಾಷಾಂತರ 
ನಿರ್ದೇಶನಾಲಯದ ಗೂಪ್- ಎ ಅಧಿಕಾರಿಗಳ ಜೇಷ್ಟತಾ ಪಟ್ಟಿಯನ್ನು ದಿನಾಂಕ: 01 - 01 - 2015ರಲ್ಲಿರುವಂತೆ ಅನುಬಂಧದಲ್ಲಿ ಲಗತ್ತಿಸಿ ಪ್ರಕಟಿಸಿದೆ. ಸದರಿ 
ಜೇಷ್ಠತಾ ಪಟ್ಟಿಯಿಂದ ಬಾಧಿತ ಅಭ್ಯರ್ಥಿಗಳಿಂದ ಆಕ್ಷೇಪಣೆ ಹಾಗೂ ಸಲಹೆಗಳು ಇದ್ದಲ್ಲಿ, ಸರ್ಕಾರದ ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳ ಇಲಾಖೆ, 
ಕೊಠಡಿ ಸಂಖ್ಯೆ: 136, ಮೊದಲನೇ ಮಹಡಿ, ವಿಧಾನಸೌಧ, ಬೆಂಗಳೂರು ಇವರಿಗೆ ಸಲ್ಲಿಸಲು ಈ ಅಧಿಸೂಚನೆಯು ರಾಜ್ಯಪತ್ರದಲ್ಲಿ ಪ್ರಕಟಿತವಾದ 
ದಿನಾಂಕದಿಂದ 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. 

ಅನುಬಂಧ 
ದಿನಾಂಕ: 01 - 01 - 2015ರಲ್ಲಿ ಇರುವಂತೆ ಭಾಷಾಂತರ ನಿರ್ದೇಶನಾಲಯದ ಗ್ರೂಪ್- ಎ ಅಧಿಕಾರಿಗಳ ಕರಡು ಜೇಷ್ಟತಾ ಪಟ್ಟಿ 

ನೇಮಕಾತಿಗೆ | 
ಮೀಸಲಾತಿ 

ನೈಜವಾಗಿ 

ಜೈಷ್ಣತೆಗೆ 
ಅಧಿಕಾರಿಯ ನೇಮಕಾತಿ / 

ಸೇವೆಗೆ ಸೇರಿದ ಮುಂಬಡ್ತಿ 
ಜನ್ಮ ದಿನಾಂಕ 

ನೈಜವಾದ 
ಹೆಸರು ಮುಂಬಡ್ತಿ 

ದಿನಾಂಕ ಹೊಂದಿದ 
ಇತರೆ 

ಅರ್ಹತಾ 
ವರ್ಗ 

ದಿನಾಂದ 

ದಿನಾಂಕ 


ನೇರ 


8(d 


- 


5 


ಗ್ರೂಪ್ - ಎ 
ನಿರ್ದೇಶಕರು ( ರೂ .40050 - 1050 - 45300 - 1200 - 52500 - 1350 - 56550 ) 


1 


ಖಾಲಿ ಹುದ್ದೆ 


ಉಪ ನಿರ್ದೇಶಕರು ( ರೂ . 36300 - 900 - 3000 - 1050 - 45300 - 1200 - 52500 - 1350 - 53850) 


ಐ . ಎಂ . ಕಂಬಳಿ 


ಮುಂಬಡ್ತಿ 


ಸಾಮಾನ್ಯ 


05 . 08.1958 


14 . 06.1983 


11 . 01.2012 


11 . 01.2012 


ಜಿ . ಮಹದೇವ್ 


ಮುಂಬಡ್ತಿ 


17. 05 . 1955 


ಸಾಮಾನ್ಯ 


06.11 .2012 


12 .12 .1983 


06.11.2012 


3 | ಎಂ . ವೆಂಕಟೇಶ | 


ಮುಂಬಡ್ತಿ 


| ಪರಿಶಿಷ್ಟ ಜಾತಿ | 12 .11.1968 


| 25 .01.1999 


22. 03 . 2014 


| 22 . 03. 2014 


೩೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ಸಹಾಯಕ ನಿರ್ದೇಶಕರು ( ರೂ . 28100 - 700 - 28800 - 800 - 33200 - 900 - 39000 - 1050 - 45300 - 1200 - 50100) 


ಎಂ . ನಾರಾಯಣಸ್ವಾಮಿ 


ಮುಂಬಡ್ತಿ 


ಪರಿಶಿಷ್ಟ ಪಂಗಡ 


- 01. 06. 1972 


13 . 11 .2003 


27.06. 2012 


27 .06 .2012 


2 


. 


ಕೆ. ಉಮಾಲಕ್ಷ್ಮಿ 


ಮುಂಬಡ್ತಿ 


ಪರಿಶಿಷ್ಟ ಜಾತಿ | 


09. 07.1970 | 


25. 01.1999 


27. 09 . 2012 


27 . 09 . 2012 


ಜಿ . ಗಂಗರಾಜು 


ಮುಂಬಡ್ತಿ 


ಸಾಮಾನ್ಯ 


20 . 07 .1973 


25 .01. 1999 


25. 04.2014 


25 . 04 . 2014 


ಡಿ. ಸ್ಮಿತಾ 


ಮುಂಬಡ್ತಿ 


ಸಾಮಾನ್ಯ 


14.07.1974 


25 . 01.1999 


11 . 08 .2014 


11 . 08.2014 


ಭಕ್ತರಾಜಪಾಟೀಲ್ 


ಮುಂಬಡ್ತಿ 


ಸಾಮಾನ್ಯ 


08. 08. 1971 


25 .01.1999 


11 .08 .2014 


11.08.2014 


ರಂಗನಾಥ 


ಮುಂಬಡ್ತಿ 


ಸಾಮಾನ್ಯ 


07 .06.1969 


25 . 01.1999 


11 . 08. 2014 


11. 08.2014 


ಆಡಳಿತಾಧಿಕಾರಿ ( ರೂ . 28100 - 700 - 28800 - 800 - 33200 - 900 - 39000 - 1050 - 45300 - 1200 - 50100) 


ಖಾಲಿ ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P. R. 519 
S . C .10 


ಬಿ. ಜಿ. ಶ್ಯಾಮಲ. 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳ ಇಲಾಖೆ 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES 


(KARNATAKA), BENGALURU . 


Sub : 


Present : Sri Ritvik Pandey , IAS , Commissioner of Commercial Taxes (K ). 
KVAT Act, 2003 - issue of clarification on rate of tax applicable on PVC Cables & Wires namely Voltage 
1100 volts from 1 sq . MM to 400 Sq.MM of Copper and Aluminium - reg . 


Ref : 


Application dated 06.04. 2015 of M /s Cauvery Electricals , Bengaluru (TIN -29510098720) 


PREAMBLE : 


The applicant M /s Cauvery Electricals , No.237 , Chikpet Main Road, Shantha veeraiah Lane, Bengaluru -53 
( TIN -29510098720 ) has sought clarification on the rate of tax applicable on Copper and Aluminium PVC Cables & Wires from 1 sq. MM 
to 400 Sq.MM Voltage 1100 volts in the light of recent Notification - V vide No . FD 40 CSL 2015 dated 31 -03 - 2015 . 
2 . The matter is examined . As per Notification - V vide No. FD 40 CSL 2015 dated 31. 03 .2015 , the following goods are liable to tax at 
5 .5 % with effect from 01.4. 2015 , whose description is as under: 

" Industrial Cables namely High Voltage Cable, XLPE Cable, 

Jelly Filled Cable, Optical Fibre Cable and PVC Cable ". 
A "Wire" is a single conductor while "Cable " is a group of two or more conductors . One way to differentiate them is to remember 
that Wires are a component in Cables. A Wire is a single strand or a group of strands of electrically condusive material, usually 
aluminum or copper . A Cable , on the other hand consists of two or more insulated conductors or can be either bare or covered . The 
easiest way to distinguish between the two is that the Wire is usually visible , whereas a Cable is most usually insulated. The word "Wire" 
is not defined whereas "Cable" and " Voltage " are defined under the Indian Electricity Rules , 1956 . 
Rule 2 (g ): 
"Cable " means a length of insulated single conductor (solid or stranded ) or of two ormore such conductors, each provided with its own 
insulation , which are laid up together. Such insulated conductors may ormay not be provided with an over allmechanical protective 
covering. 


" Rule 2 ( av ): 


ಭಾಗ ೩ 


PDF 137 Jous , Toowoo , mes 5 , 90093 


2nas 


" Voltage" means the difference of electric potential measured in volts between any two conductors or between any part of either 
conductor and the earth as measured by a suitable voltmeter and is said to be . 

" low " where the voltage does not exceed 250 volts under normal conditions subject , however, to the percentage variation 
allowed by these rules . 


"medium " where the voltage does not exceed 650 volts under normal conditions subject , however, to the percentage variation 
allowed by these rules. 


"high " where the voltage does not exceed 33 ,000 volts under normal conditions subject , however, to the percentage variation 
allowed by these rules." 


Further, Section 2 (2 ) of Central Electricity Authority (Furnishing of Statistics, Returns and Informations) Regulations , 2007 
defines (Voltage ) as under: 


(2 ) " Voltage" means the difference of electrical potential measured in volts between any two conductors or between any part of 
either conductor and the earth as measured by a suitable voltmeter and is said to be - 


(a ) " high voltage" where the voltage exceeds 650 volts but does not exceed 33000 volts under normal conditions ; and 


(b ) " extra high voltage" where the voltage exceeds 33000 volts under normal conditions. 
3 . There cannot be any dispute that the Indian Electricity Act and the Electricity Supply Act as well as the Rules and Regulations 
framed under these enactments would guide and regulate the technical aspects which traders and those dealing with these articles 
understand . 


From the above , it is evident that Industrial Cables of voltage exceeding 650 volts and upto 33000 volts only are liable to lower 
rate of tax at 5 .5 % . In addition XLPE Cable , Jelly Filled Cable , Optical Fibre Cable and PVC Cable - all these cables without any voltage 
restriction are liable to lower rate. of 5 .5 % in terms of the above notification . 


ORDER No . CLR /CR -05 / 2015 - 16 DATED 23.04. 2015 


In the circumstances , it is clarified as under : 


SL .No . 


Commodity 


Rate of tax 


Industrial Cables namely High voltage cables i.e . cables for use of 
more than 650 volts and upto 33000 volts 


5 .5 % vide Notification - V 
No. FD 40 CSL 2015 dated 31.03.2015 


2 


Industrial Cables namely XLPE Cable without any voltage restrictions 


5 .5 % vide Notification - V 
No. FD 40 CSL 2015 dated 31.03.2015 


Industrial Cables namely Jelly Filled Cable without any voltage 
restrictions 


5 .5 % vide Notification - V 
No. FD 40 CSL 2015 dated 31.03.2015 


5 . 5 % vide Notification V 


Industrial Cables namely Optical Fibre Cable without any voltage 
restrictions 


No. FD 40 CSL 2015 dated 31.03.2015 


5 


Industrial Cables namely PVC Cable without any voltage restrictions 


5.5 % vide Notification - V 


No.FD 40 CSL 2015 dated 31.03.2015 


6 


Electrical Wires and Cables other than those mentioned above . 


14.5 % under Section 4 (1)(b ) (ii) of KVAT 
Act, 2003 


P . R . 521 


S . C . 25 


RITVIK PANDEY 
Commissioner of Commercial Taxes 

(Karnataka ), Bengaluru. 


೩೧೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 


ವಿಷಯ : ಸಮಾಪನೆಯಲ್ಲಿರುವ ರಂಗವ್ವನಹಳ್ಳಿ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ 

ಸಂಘ ನಿ, ಚಳ್ಳಕೆರೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 

72 (3)ರನ್ವಯ ಪುನಃಶ್ವೇತನಗೊಳಿಸುವ ಬಗ್ಗೆ . 
ಉಲ್ಲೇಖ : 1. ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ: ಡಿಆರ್‌ಡಿ/ ಎಲ್‌ಕೂಡಿ/ಸಿಆರ್ - 97 / 2014 - 15 , ದಿನಾಂಕ: 30- 08 - 2014 

2.ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ : 

ಸನಿ - 30 / ಸಮಾಪನೆ/ಸಿಆರ್ - 61 /2014 - 15, ದಿನಾಂಕ : 27 - 03 - 2015 . 
ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ರಂಗವ್ವನಹಳ್ಳಿ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ , ಚಳ್ಳಕೆರೆ 
ತಾಲ್ಲೂಕು ಈ ಸಹಕಾರ ಸಂಘವನ್ನು ಉಲ್ಲೇಖ (3) ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ . ನಂತರ ಸದರಿ 
ಸಂಘದ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸಲು ಕೋರಿಕೊಂಡಿರುತ್ತಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರು 
ತಿಳಿಸಿರುತ್ತಾರೆ ಹಾಗೂ ಸಂಘದ ಸದಸ್ಯರು ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ಬಯಲು ಸೀಮೆ 
ಕಾರ್ಯವ್ಯಾಪ್ತಿಯದಾಗಿದ್ದು, ಕಾರ್ಯವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತ ಸದಸ್ಯರಿದ್ದು , ಇವರುಗಳು 
ಕುರಿ ಸಾಕಾಣಿಕೆಯಿಂದಲೇ ಜೀವನ ನಡೆಸುತ್ತಿದ್ದಾರೆ ಎಂದು ಸಂಘವನ್ನು ಪುನಃಶ್ವೇತನಗೊಳಿಸಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 

ದಿನಾಂಕ : 13 -03 - 2015 ರಂದು ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮ ನಿ, ಚಿತ್ರದುರ್ಗ ಇವರು ಸಂಘದ 
ಕಾರ್ಯವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಮತ್ತು ಕುರಿ ಉತ್ಪನ್ನಗಳ ಕಸುಬುಗಳಿಗೆ ಪೂರಕವಾಗಿರುವುದರಿಂದ ಸಂಘವನ್ನು ಪುನಃಚೇತನಗೊಳಿಸಲು 
ಕೋರಿಕೊಂಡಿರುತ್ತಾರೆ. 

- ಪ್ರಯುಕ್ತ, ಸಂಘವನ್ನು ಪುನಃಶ್ವೇತನಗೊಳಿಸಲು ಹಾಗೂ 5 ವರ್ಷಗಳ ಕ್ರಿಯಾ ಯೋಜನೆ ತಯಾರಿಸಿ , ಕ್ರಿಯಾ ಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನ ಕೈಗೊಂಡಿರುತ್ತಾರೆ . ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ವೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ 
(2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ . 


ಸಾರ 


ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ವೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ . 


ಆದೇಶ ಸಂಖ್ಯೆ : ಡಿಆರ್‌ಡಿ /ಸಮಾಪನೆ / ಸಿಆರ್ -97 /2015 - 16, ದಿನಾಂಕ : 13 - 04 - 2015 


ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 . ಕಲಂ 72( 3) ರನ್ವಯ ಮತ್ತು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಸಿಒ / 39 /ಸಿಎಲ್ಎಂ/2010 , ಬೆಂಗಳೂರು ದಿನಾಂಕ : 17 - 02 - 2011 ಪ್ರಕಾರ ದತ್ತವಾಗಿರುವ ಅಧಿಕಾರದನ್ವಯ ಸಹಕಾರ ಸಂಘಗಳ 
ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ರಂಗವ್ವನಹಳ್ಳಿ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಹಾಗೂ 
ಮಾರಾಟಗಾರರ ಸಹಕಾರ ಸಂಘ ನಿ , ಚಳ್ಳಕೆರೆ ತಾಲ್ಲೂಕು ಇದನ್ನು ಉಲ್ಲೇಖ (1) ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಈ 
ದಿನದಿಂದ ಸಂಘವನ್ನು ಪುನಃಶ್ವೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 


ಷರತ್ತುಗಳು: 


1. ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ ಮತ್ತು 

ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು. 


ಸಂಘವು ಸಲ್ಲಿಸಿರುವ 5 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 

ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 
3. ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 


ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು 
ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಚುನಾವಣೆ ಪ್ರಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು . 


ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 13 - 04 - 2015 ರಂದು ಹೊರಡಿಸಿರುತ್ತೇನೆ. 


P . R .522 
S. C .10 


ಸಹಕಾರ ಸಂಘಗಳ ಉಪ ನಿಬಂಧಕರು, 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


- 


೩೧೪೧ 


೩೧೪೧ 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ನೇರಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ ಸಂಘ ನಿ, ಚಳ್ಳಕೆರೆ ತಾಲ್ಲೂಕು 

ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 (3) ರನ್ವಯ ಪುನಃಶ್ವೇತನಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ : ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್/15/2010 -11, ದಿನಾಂಕ: 21- 03 - 2011. 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ : 

ಸನಿ - 30 /ಸಮಾಪನೆ/ಸಿಆರ್ - /2014 - 15 , ದಿನಾಂಕ : 30 - 03 - 2015 . 
ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ನೇರಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ ಸಂಘ ನಿ , ಚಳ್ಳಕೆರೆ ತಾಲ್ಲೂಕು ಈ ಸಹಕಾರ 
ಸಂಘವನ್ನು ಉಲ್ಲೇಖ (1)ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಗಳನ್ನಾಗಿ 
ನೇಮಕ ಮಾಡಲಾಗಿತ್ತು. ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. ನಂತರ ಸದರಿ ಸಂಘದ ಸದಸ್ಯರು ಸಂಘವನ್ನು 
ಪುನಃಶ್ವೇತನಗೊಳಿಸಲು ಕೋರಿಕೊಂಡಿರುತ್ತಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರು ತಿಳಿಸಿರುತ್ತಾರೆ ಹಾಗೂ ಸಂಘದ ಸದಸ್ಯರು 
ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ಬಯಲು ಸೀಮೆ ಕಾರ್ಯವ್ಯಾಪ್ತಿಯದಾಗಿದ್ದು, 
ಕಾರ್ಯವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತ ಸದಸ್ಯರಿದ್ದು, ಇವರುಗಳು ಕುರಿ ಸಾಕಾಣಿಕೆಯಿಂದಲೇ 
ಜೀವನ ನಡೆಸುತ್ತಿದ್ದಾರೆ ಎಂದು ಸಂಘವನ್ನು ಪುನಃಶ್ವೇತನಗೊಳಿಸಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 

ದಿನಾಂಕ : 30 -03- 2015 ರಂದು ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮ ನಿ , ಚಿತ್ರದುರ್ಗ ಇವರು ಸಂಘದ 
ಕಾರ್ಯವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಮತ್ತು ಕುರಿ ಉತ್ಪನ್ನಗಳ ಕಸುಬುಗಳಿಗೆ ಪೂರಕವಾಗಿರುವುದರಿಂದ ಸಂಘವನ್ನು ಪುನಃಶ್ವೇತನಗೊಳಿಸಲು 
ಕೋರಿಕೊಂಡಿರುತ್ತಾರೆ. 

ಪ್ರಯುಕ್ತ, ಸಂಘವನ್ನು ಪುನಃಶ್ವೇತನಗೊಳಿಸಲು ಹಾಗೂ 5 ವರ್ಷಗಳ ಕ್ರಿಯಾಯೋಜನೆ ತಯಾರಿಸಿ, ಕ್ರಿಯಾಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನ ಕೈಗೊಂಡಿರುತ್ತಾರೆ . ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ವೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ 
(2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ವೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಡಿ/ ಸಮಾಪನೆ /ಸಿಆರ್ - 75 /2015 - 16 , ದಿನಾಂಕ : 17 - 04 -2015 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959. ಕಲಂ 72 (3) ರನ್ವಯ ಮತ್ತು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಸಿಒ /39 /ಸಿಎಲ್ಎಂ/2010 , ಬೆಂಗಳೂರು ದಿನಾಂಕ: 17 - 02- 2011 ಪ್ರಕಾರ ದತ್ತವಾಗಿರುವ ಅಧಿಕಾರದನ್ವಯ ಸಹಕಾರ ಸಂಘಗಳ 
ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ನೇರಗುಂಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ 
ಸಂಘ ನಿ, ಚಳ್ಳಕೆರೆ ತಾಲ್ಲೂಕು ಇದನ್ನು ಉಲ್ಲೇಖ (1)ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ ಈ ದಿನದಿಂದ ಸಂಘವನ್ನು 
ಪುನಃಶ್ವೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 
ಷರತ್ತುಗಳು: 
1 ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ ಮತ್ತು 

ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು. 
2 ಸಂಘವು ಸಲ್ಲಿಸಿರುವ 5 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 

ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 
3 ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 

ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು 
ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಚುನಾವಣೆ ಪ್ರಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು . 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 17 - 04 - 2015 ರಂದು ಹೊರಡಿಸಿರುತ್ತೇನೆ. 


P . R .523 


ಸಹಕಾರ ಸಂಘಗಳ ಉಪ ನಿಬಂಧಕರು, 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


S . C .10 


೩೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಶ್ರೀ ರಂಗನಾಥಸ್ವಾಮಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ ಸಂಘ ನಿ. 

ಸಿದ್ದೇಶ್ವರನದುರ್ಗ, ಚಳ್ಳಕೆರೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 

72 (3)ರನ್ವಯ ಪುನಃಶ್ವೇತನಗೊಳಿಸುವ ಬಗ್ಗೆ . 
ಉಲ್ಲೇಖ : 1. ಈ ಕಛೇರಿಯ ಸಮಾಪನೆ ಆದೇಶ ಸಂಖ್ಯೆ: ಡಿಆರ್‌ಡಿ/ಎಲ್‌ಕೂಡಿ/ಸಿಆರ್ /23/2010 - 11 , ದಿನಾಂಕ: 21 - 03 - 2011. 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ : 

ಸನಿ - 30 / ಸಮಾಪನೆ/ಸಿಆರ್ - 12 /2014 - 15, ದಿನಾಂಕ : 08 - 04 - 2015 . 
ಪ್ರಸ್ತಾವನೆ : 

ಸಮಾಪನೆಯಲ್ಲಿರುವ ಶ್ರೀ ರಂಗನಾಥಸ್ವಾಮಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ ಸಹಕಾರ ಸಂಘ ನಿ , ಸಿದ್ದೇಶ್ವರನದುರ್ಗ , ಚಳ್ಳಕೆರೆ 
ತಾಲ್ಲೂಕು ಈ ಸಹಕಾರ ಸಂಘವನ್ನು ಉಲ್ಲೇಖ (3) ರ ಆದೇಶದನ್ವಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿತ್ತು . ಸದರಿಯವರು ಸಮಾಪನಾಧಿಕಾರಿಯಾಗಿ ಸಂಘದ ಪ್ರಭಾರ ವಹಿಸಿಕೊಂಡಿರುತ್ತಾರೆ. ನಂತರ ಸದರಿ 
ಸಂಘದ ಸದಸ್ಯರು ಸಂಘವನ್ನು ಪುನಃಶ್ವೇತನಗೊಳಿಸಲು ಕೋರಿಕೊಂಡಿರುತ್ತಾರೆಂದು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರು 
ತಿಳಿಸಿರುತ್ತಾರೆ ಹಾಗೂ ಸಂಘದ ಸದಸ್ಯರು ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಹೊಂದಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ಬಯಲು ಸೀಮೆ 
ಕಾರ್ಯವ್ಯಾಪ್ತಿಯದಾಗಿದ್ದು, ಕಾರ್ಯವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತ ಸದಸ್ಯರಿದ್ದು, 
ಇವರುಗಳು ಕುರಿ ಸಾಕಾಣಿಕೆಯಿಂದಲೇ ಜೀವನ ನಡೆಸುತ್ತಿದ್ದಾರೆ ಎಂದು ಸಂಘವನ್ನು ಪುನಶ್ವೇತನಗೊಳಿಸಿಕೊಳ್ಳಲು ಶಿಫಾರಸ್ಸು ಮಾಡಿರುತ್ತಾರೆ. 

ದಿನಾಂಕ : 27- 03 - 2015 ರಂದು ಸಹಾಯಕ ನಿರ್ದೇಶಕರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮ ನಿ, ಚಿತ್ರದುರ್ಗ ಇವರು ಸಂಘದ 
ಕಾರ್ಯವ್ಯಾಪ್ತಿಯಲ್ಲಿ ಕುರಿ ಸಾಕಾಣಿಕೆ ಮತ್ತು ಕುರಿ ಉತ್ಪನ್ನಗಳ ಕಸುಬುಗಳಿಗೆ ಪೂರಕವಾಗಿರುವುದರಿಂದ ಸಂಘವನ್ನು ಪುನಃಶ್ವೇತನಗೊಳಿಸಲು 
ಕೋರಿಕೊಂಡಿರುತ್ತಾರೆ. 

ಪ್ರಯುಕ್ತ , ಸಂಘವನ್ನು ಪುನಃಶ್ವೇತನಗೊಳಿಸಲು ಹಾಗೂ 5 ವರ್ಷಗಳ ಕ್ರಿಯಾಯೋಜನೆ ತಯಾರಿಸಿ, ಕ್ರಿಯಾಯೋಜನೆಯನ್ವಯ 
ಕಾರ್ಯನಿರ್ವಹಿಸುವುದಾಗಿ ತೀರ್ಮಾನ ಕೈಗೊಂಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಪುನಃಶ್ವೇತನಗೊಳಿಸಿ ಆದೇಶ ನೀಡುವಂತೆ ವಿನಂತಿಸಿ ಉಲ್ಲೇಖ 
(2) ರನ್ವಯ ಚಿತ್ರದುರ್ಗ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸದರಿ ಸಂಘವನ್ನು ಪುನಃಶ್ವೇತನಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ಸದರಿ ಸಹಕಾರ ಸಂಘವನ್ನು ಪುನಃಶ್ವೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಷರತ್ತು ವಿಧಿಸಿ ಆದೇಶ ನೀಡಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಡಿ / ಸಮಾಪನೆ/ ಸಿಆರ್ - 23/2015- 16, ದಿನಾಂಕ : 17 - 04 -2015 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959. ಕಲಂ 72( 3) ರನ್ವಯ ಮತ್ತು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಸಿಒ/ 39 /ಸಿಎಲ್ಎಂ/2010 , ಬೆಂಗಳೂರು ದಿನಾಂಕ: 17 - 02 -2011 ಪ್ರಕಾರ ದತ್ತವಾಗಿರುವ ಅಧಿಕಾರದನ್ವಯ ಸಹಕಾರ ಸಂಘಗಳ 
ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ ಆದ ನಾನು ಸಮಾಪನೆಯಲ್ಲಿರುವ ಶ್ರೀ ರಂಗನಾಥಸ್ವಾಮಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಸ್ಕರಣಾ 
ಸಹಕಾರ ಸಂಘ ನಿ, ಸಿದ್ದೇಶ್ವರನದುರ್ಗ , ಚಳ್ಳಕೆರೆ ತಾಲ್ಲೂಕು ಇದನ್ನು ಉಲ್ಲೇಖ (1) ರ ಮೇರೆಗೆ ಆದೇಶಿಸಲಾದ ಪರಿಸಮಾಪನಾ ಆದೇಶವನ್ನು ರದ್ದುಪಡಿಸಿ 
ಈ ದಿನದಿಂದ ಸಂಘವನ್ನು ಪುನಃಶ್ವೇತನಗೊಳಿಸಿ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಆದೇಶಿಸಲಾಗಿದೆ. 
ಷರತ್ತುಗಳು : 
1. ಸಂಘಕ್ಕೆ ಪೂರ್ಣ ಅವಧಿ ಕಾರ್ಯದರ್ಶಿಯವರನ್ನು ನೇಮಕ ಮಾಡಿಕೊಂಡು ಸಂಘದ ವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ ಮತ್ತು 

ಸಂಘದ ಉಪ ನಿಯಮಗಳನ್ವಯ ನಡೆಸಿಕೊಂಡು ಹೋಗತಕ್ಕದ್ದು. 
ಸಂಘವು ಸಲ್ಲಿಸಿರುವ 5 ವರ್ಷದ ಕ್ರಿಯಾಯೋಜನೆ ರೀತ್ಯಾ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಕ್ರಮವಿಡುವುದು, 
ತಪ್ಪಿದಲ್ಲಿ ಸಂಘವನ್ನು ಪುನಃ ಸಮಾಪನೆಗೊಳಿಸಲಾಗುವುದು. 
ಸಂಘದಲ್ಲಿ ಸದಸ್ಯರನ್ನು ಹೆಚ್ಚಿಸಿ ಷೇರು ಬಂಡವಾಳವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಕ್ರಮವಿಡುವುದು. 
ಈ ಆದೇಶದ 7 ದಿವಸಗಳಲ್ಲಿ ಸಂಘದ ಚುನಾವಣೆ ನಡೆಸುವ ಬಗ್ಗೆ ಅರ್ಹ ಮತದಾರರ ಪಟ್ಟಿ ಮತ್ತು ಸುಸ್ತಿದಾರರ ಪಟ್ಟಿಯನ್ನು ಮತ್ತು 
ಚುನಾವಣೆ ಸಂಬಂಧ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಚುನಾವಣೆ ಪ್ರಕ್ರಿಯೆ ಜರುಗಿಸಲು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು . 
ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 17 - 04 - 2015 ರಂದು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು , 
S . C .10 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


P . R .524 


೩೧೪೩ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೩೧೪೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 

ನಮೂನೆ- 27 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ 68 (1) ಮತ್ತು ನಿಯಮ 94ರನ್ವಯ ಘೋಷಣೆ 

ಸಂಖ್ಯೆ: ಆರ್‌ಡಿ 14 ಎಲ್‌ಜಿಎಂ 2015 , ಬೆಂಗಳೂರು, ದಿನಾಂಕ 23ನೇ ಮಾರ್ಚ್, 2015. 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಸಾರ್ವಜನಿಕ ಸ್ವತ್ತಿನ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುತ್ತದೆ. 

ಪ್ರಯುಕ್ತ ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 68ನೇ ಪ್ರಕರಣದ (1) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಸ್ವತ್ತಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸಾರ್ವಜನಿಕ ಸ್ವತ್ತಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ ಈ 
ಮೂಲಕ ಘೋಷಿಸುತ್ತದೆ. 

ಸಾರ್ವಜನಿಕ ಹಕ್ಕಿನ ಜೊತೆಗೆ ಸದರಿ ಸ್ವತ್ತಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ಉದ್ದೇಶದಿಂದ ಅನ್ಯತಾ ಬಾಧಿತನಾಗುವ / ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊರಡಿಸಿದ ತೊಂಬತ್ತು 
(90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತಮ್ಮ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ನಷ್ಟ ಪರಿಹಾರಕ್ಕಾಗಿ ಕ್ಲೀಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು 
ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಮುಕ್ತ ಆಕ್ಷೇಪಣೆಗಳನ್ನು ಮತ್ತು ಹಕ್ಕುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ 
ಸರ್ಕಾರದ ಹಂತದಲ್ಲಿ ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ಸರ್ಕಾರಿ ಹಳ್ಳ ಇರುವ ಗ್ರಾಮ 

ಬಸ್ತಿಪರ 
ತಾಲ್ಲೂಕು 

ಕೊಳ್ಳೇಗಾಲ 

ಚಾಮರಾಜನಗರ 
ಸರ್ಕಾರಿ ಹದ್ದು ಹಿಡಿದ ರಸ್ತೆ ಇತ್ಯಾದಿ ಭಾಗ ಅಥವಾ | ಹಳ್ಳ ಸರ್ವೆ ನಂ . 1210 ರಲ್ಲಿ 1.69 ಎಕರೆ ಪೈಕಿ 1.00 
ಭಾಗಗಳ ಭಾಗದ ವರ್ಣನೆ ಮತ್ತು ವಿಸ್ತೀರ್ಣ 

ಎಕರೆ 
ಮೇರೆ 
ಪೂರ್ವ 

ಸರ್ವೆ ನಂ . 121 /2 
ಪಶ್ಚಿಮ 

ಸರ್ವೆ ನಂ . 119 
ಉತ್ತರ 

ಸರ್ವೆ ನಂ . 121 
ದಕ್ಷಿಣ 

ಸರ್ವೆ ನಂ . 120 / 2 


ಜಿಲ್ಲೆ 


PR: 526 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉದಯ ಆರ್ . ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂ - 2) 


S . C . 50 


ಕಂದಾಯ ಸಚಿವಾಲಯ 


ಅಧಿಸೂಚನೆ 

ನಮೂನೆ- 27 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ 68(1) ಮತ್ತು ನಿಯಮ 94ರನ್ವಯ ಘೋಷಣೆ 

ಸಂಖ್ಯೆ : ಆರ್‌ಡಿ 27 ಎಲ್‌ಜಿಎಂ 2015 , ಬೆಂಗಳೂರು, ದಿನಾಂಕ 20ನೇ ಏಪ್ರಿಲ್, 2015 . 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಸಾರ್ವಜನಿಕ ಸ್ವತ್ತಿನ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ 66 /11 ಕೆ. ವಿ . ವಿದ್ಯುತ್ ಉಪ ಕೇಂದ್ರ ಸ್ಥಾಪಿಸಲು 

ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 68ನೇ ಪ್ರಕರಣದ (1) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಸ್ವತ್ತಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ಸ್ವತ್ತಿನ 
ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳುತಕ್ಕದೆಂದು ಉದ್ದೇಶಿಸಿ ಈ ಮೂಲಕ 
ಘೋಷಿಸುತ್ತದೆ. 


೩೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ಸಾರ್ವಜನಿಕ ಹಕ್ಕಿನ ಜೊತೆಗೆ ಸದರಿ ಸ್ವತ್ತಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ಉದ್ದೇಶದಿಂದ ಅನ್ಯತಾ ಬಾಧಿತನಾಗುವ/ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊರಡಿಸಿದ ತೊಂಬತ್ತು 
(90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತಮ್ಮ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ನಷ್ಟ ಪರಿಹಾರಕ್ಕೆ ಪ್ಲೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು 
ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಮುಕ್ತ ಆಕ್ಷೇಪಣೆಗಳನ್ನು ಮತ್ತು ಹಕ್ಕುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ 
ಸರ್ಕಾರದ ಹಂತದಲ್ಲಿ ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ಸರ್ಕಾರಿ ಹಳ್ಳ ಇರುವ ಗ್ರಾಮ 

| ಕಲ್ಕುಣಿಕೆ 
ತಾಲ್ಲೂಕು 

ಹುಣಸೂರು 

ಮೈಸೂರು 
ಸರ್ಕಾರಿ ಹದ್ದು ಹಿಡಿದ ರಸ್ತೆ ಇತ್ಯಾದಿ ಭಾಗ ಅಥವಾ ಸರ್ವೆ ನಂ . 171, ಸರ್ಕಾರಿ ಬಿ ಖರಾಬು 2.00 ಎಕರೆ 
ಭಾಗಗಳ ಭಾಗದ ವರ್ಣನೆ ಮತ್ತು ವಿಸ್ತೀರ್ಣ 
ಮೇರೆ 
ಪೂರ್ವ 

ರಸ್ತೆ 
ಪಶ್ಚಿಮ | ಟೊಬ್ಯಾಕೊ ಬೋರ್ಡ್ 

| 
ಉತ್ತರ 
ದಕ್ಷಿಣ 

ಸರ್ವೆ ನಂ . 171ರ ಉಳಿಕೆ ಜಮೀನು 


ರಸ್ತೆ 


PR: 527 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ , 
ಕಂದಾಯ ಇಲಾಖೆ ( ಭೂ ಮಂ - 2) 


S . C . 50 


ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರ, ದಾವಣಗೆರೆ ಇವರ ಕಛೇರಿ ನಡಾವಳಿ 
ಉಪಸ್ಥಿತರು: ಹೆಚ್ .ಜಿ.ತೆಂಬದ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ , ದಾವಣಗೆರೆ 
ವಿಷಯ: ವಾಹನ ಸಂಖ್ಯೆ: KA-18/A-3080(HGV)ರ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ 
ಉಲ್ಲೇಖ: 1. ಮಾಲೀಕರ ಅರ್ಜಿ ದಿನಾಂಕ : 17 - 04 - 2015 . 

2 . ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ : 20 - 04 - 2015. 


ಪ್ರಸ್ತಾವನೆ: 

- ವಾಹನ ಸಂಖ್ಯೆ : KA-18/A- 3080(HGV ) ರ ಮಾಲೀಕರಾದ ಶ್ರೀ ಜಬೀವುಲ್ಲಾ ಬಿನ್ ಶಫೀವುಲ್ಲಾ, ಹೊಸ ಪಿಂಜರ್ ಗಲ್ಲಿ , ಚೌಕಿಪೇಟೆ, ದಾವಣಗೆರೆ, 
ಮೇಲ್ಕಂಡ ವಾಹನವು ದುಸ್ಥಿತಿಯಲ್ಲಿರುವುದಾಗಿ ತಿಳಿಸಿ ಸದರಿ ವಾಹನದ ನೋಂದಣಿ ರದ್ದತಿಗೆ ದಿನಾಂಕ: 17 - 04 - 2015ರಂದು ಮನವಿ ಮಾಡಿರುತ್ತಾರೆ. 
ವಾಹನವು 1996 ರ ಮಾದರಿಯಾಗಿದ್ದು ರಸ್ತೆಯಲ್ಲಿ ಓಡಿಸಲು ಯೋಗ್ಯವಾಗಿರುವುದಿಲ್ಲವೆಂದು ತಿಳಿಸಿರುವುದರ ಮೂಲಕ ಮೇಲ್ಕಂಡ ವಾಹನದ 
ನೋಂದಣಿಯನ್ನು ರದ್ದುಪಡಿಸಬಹುದಾಗಿ ಮೋಟಾರು ವಾಹನ ನಿರೀಕ್ಷಕರು ದಿನಾಂಕ : 20 - 04 - 2015ರ ವರದಿಯಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 
ಆದುದರಿಂದ, ವಾಹನ ಸಂಖ್ಯೆ : KA - 18/ A - 3080 (HGV) ರ ನೋಂದಣಿಯನ್ನು ರದ್ದುಪಡಿಸಲು ಆದೇಶಿಸಿದೆ. 


ಆದೇಶ: 


ಸಂ : ಪ್ರಾ . ಸಾ . ಅ. ನೋ . ವಿ - 01 / 2015 - 16 KA-18/ A - 3080 (HGV) ದಿನಾಂಕ: 22 - 04 - 2015 


ಹೆಚ್ . ಜಿ.ತೆಂಬದ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ ಆದ ನಾನು ನನಗೆ 1988ರ ಕೇಂದ್ರ ಮೋಟಾರು 
ವಾಹನ ಕಾಯ್ದೆ 55 (1) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಮೇಲ್ಕಂಡ ಕಾರಣಗಳಿಂದಾಗಿ ಮೋ / ವಾ / ಸಂ : KA -18/ A-3080 (HGV) ರ 
ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್ ಹಾಗೂ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ ಮಾಲೀಕರೇ 
ಕಟ್ಟಬೇಕೆಂಬ ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಪಡಿಸುತ್ತೇನೆ. 

ವಾಹನದ ವಿವರಗಳು 
ಮೋಟಾರು ವಾಹನ ಸಂಖ್ಯೆ 

KA-18/ A- 3080 
02 . ವಾಹನದ ನೋಂದಣಿ ದಿನಾಂಕ 

02 - 12 - 1996 
ವಾಹನದ ತಯಾರಕನ ಹೆಸರು 

Ashok Leyland 
04 . | ವಾಹನದ ವರ್ಗ 

HGV 


01 . 


03 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೩೧೪೫ 


05 . 


1996 


QXE378382 


ವಾಹನ ತಯಾರಿಕೆ ವರ್ಷ 
06. | ಚಾಸಿಸ್ ಸಂಖ್ಯೆ 

ಯಂತ್ರ ಸಂಖ್ಯೆ 

ತೆರಿಗೆ ಅವಧಿ 
09. ಮಾಲೀಕರ ಹೆಸರು ಮತ್ತು ವಿಳಾಸ 


07 . 


QXE265763 


08. 


30 - 04 - 2015 


ಶ್ರೀ ಜಬೀವುಲ್ಲಾ ಬಿನ್ ಶಫೀವುಲ್ಲಾ, ಹೊಸ 
ಪಿಂಜರ್ ಗಲ್ಲಿ, ಚೌಕಿಪೇಟೆ, ದಾವಣಗೆರೆ | 


P . B . 528 


ಹೆಚ್. ಜಿ. ತೆಂಬರ್, 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, 

ದಾವಣಗೆರೆ 


ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರ , ದಾವಣಗೆರೆ ಇವರ ಕಛೇರಿ ನಡಾವಳಿ 
ಉಪಸ್ಥಿತರು: ಹೆಚ್ . ಜಿ.ತೆಂಬದ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ , ದಾವಣಗೆರೆ 
ವಿಷಯ : ವಾಹನ ಸಂಖ್ಯೆ : KA -14/ A- 3415(HGV) ರ ನೋಂದಣಿಯನ್ನು ರದ್ದುಪಡಿಸುವ ಬಗ್ಗೆ 
ಉಲ್ಲೇಖ: 1. ಮಾಲೀಕರ ಅರ್ಜಿ ದಿನಾಂಕ: 20 - 04 - 2015 . 

2 . ಮೋಟಾರು ವಾಹನ ನಿರೀಕ್ಷಕರ ವರದಿ ದಿನಾಂಕ: 22 - 04 - 2015 . 


ಪ್ರಸ್ತಾವನೆ: 

ವಾಹನ ಸಂಖ್ಯೆ: KA -14/ A -3415 (HGV ) ರ ಮಾಲೀಕರಾದ ಶ್ರೀ ಸಿ . ರೀಯಾಜ್ ಬಿನ್ ಚಮಾನ್ ಸಾಬ್, # 779 / 2 , ಮದೀನ ಮಸೀದಿ ಗಲ್ಲಿ , 
ಆರ್‌. ಎಂ . ಸಿ.ರಸ್ತೆ, ದಾವಣಗೆರೆ , ಮೇಲ್ಕಂಡ ವಾಹನವು ದುಸ್ಥಿತಿಯಲ್ಲಿರುವುದಾಗಿ ತಿಳಿಸಿ ಸದರಿ ವಾಹನದ ನೋಂದಣಿ ರದ್ದತಿಗೆ ದಿನಾಂಕ: 
20 - 04 - 2015ರಂದು ಮನವಿ ಮಾಡಿರುತ್ತಾರೆ. ವಾಹನವು 1996ರ ಮಾದರಿಯಾಗಿದ್ದು ರಸ್ತೆಯಲ್ಲಿ ಓಡಿಸಲು ಯೋಗ್ಯವಾಗಿರುವುದಿಲ್ಲವೆಂದು ತಿಳಿಸಿರುವುದರ 
ಮೂಲಕ ಮೇಲ್ಕಂಡ ವಾಹನದ ನೋಂದಣಿಯನ್ನು ರದ್ದುಪಡಿಸಬಹುದಾಗಿ ಮೋಟಾರು ವಾಹನ ನಿರೀಕ್ಷಕರು ದಿನಾಂಕ: 22 - 04 - 2015ರ ವರದಿಯಲ್ಲಿ 
ಶಿಫಾರಸ್ಸು ಮಾಡಿರುತ್ತಾರೆ. ಆದುದರಿಂದ, ವಾಹನ ಸಂಖ್ಯೆ: KA-14 /A-3415( HGV )ರ ನೋಂದಣಿಯನ್ನು ರದ್ದುಪಡಿಸಲು ಆದೇಶಿಸಿದೆ. 

ಆದೇಶ: 


ಸಂ :ಪ್ರಾಸಾ. ಅ. ನೋ . ವಿ - 01 / 2015 - 16 KA-14/ A - 3415 (HGV ದಿನಾಂಕ: 23 - 04 - 2015 

ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ದಾವಣಗೆರೆ ಆದ ನಾನು ನನಗೆ 1988ರ ಕೇಂದ್ರ ಮೋಟಾರು 
ವಾಹನ ಕಾಯ್ದೆ 55 (1) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಮೇಲ್ಕಂಡ ಕಾರಣಗಳಿಂದಾಗಿ ಮೋ / ವಾ / ಸಂ : KA-14/ A- 3415( HGV) ರ 
ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್ ಹಾಗೂ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ ಮಾಲೀಕರೇ 
ಕಟ್ಟಬೇಕೆಂಬ ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಪಡಿಸುತ್ತೇನೆ. 

- ವಾಹನದ ವಿವರಗಳು 
01. | ಮೋಟಾರು ವಾಹನ ಸಂಖ್ಯೆ 

KA -14/ A - 3415 
02 . ವಾಹನದ ನೋಂದಣಿ ದಿನಾಂಕ 

19 - 09 - 1996 
03 . ವಾಹನದ ತಯಾರಕನ ಹೆಸರು 

Ashok Leyland 
04. ವಾಹನದ ವರ್ಗ 

HGV 
05, | ವಾಹನ ತಯಾರಿಕೆ ವರ್ಷ 

1996 
06 . ಚಾಸಿಸ್ ಸಂಖ್ಯೆ 

KXE770437 
07 . ಯಂತ್ರ ಸಂಖ್ಯೆ 

KXE256143 
08. ತೆರಿಗೆ ಅವಧಿ 

31 - 05 - 2015 
09 . ಮಾಲೀಕರ ಹೆಸರು ಮತ್ತು ವಿಳಾಸ 

ಶ್ರೀ ಸಿ . ರೀಯಾಜ್ ಬಿನ್ ಚಮಾನ್ ಸಾಬ್ , 
# 779 /2 , ಮದೀನ ಮಸೀದಿ ಗಲ್ಲಿ, 
ಆರ್‌. ಎಂ . ಸಿ. ರಸ್ತೆ, ದಾವಣಗೆರೆ. 


P . B . 529 


ಹೆಚ್. ಜಿ . ತೆಂಬದ್ , 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, 

ದಾವಣಗೆರೆ 


೩೧೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


OFFICE OF THE CITY CIVIL COURT, BENGALURU 

NOTIFICATION 
No . ADM -I( E ) 2044 /2015 , Dated : 16th June 2015 


Sri K . Nagaraju , Asst. Registrar , City Civil Court , Bengaluru is granted 6 days of earned leave for the period from 12 .5 . 2015 to 
17. 5. 2015 , on personal ground. 

Sri D . Parashiva Shetty , Asst. Registrar, City Civil Court , Bengaluru is placed in additional charge of Sri K . Nagaraju , 
Asst . Registrar, City Civil Court, Bengaluru , during the above leave period . 

Sri K . Nagaraju , Asst. Registrar, City Civil Court , Bengaluru would have continued in the same post, but for proceedings on 
leave . 


PR . 649 

By Order of the Prl. City Civil & Sessions Judge, Bengaluru 

Registrar 

City Civil Court , Bengaluru 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 27 ಎಸ್‌ಜೆವೈ 2014, ಬೆಂಗಳೂರು, ದಿನಾಂಕ: 01 - 06 - 2015 
ವಿಷಯ : ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಗಣತಿ- 2011 ( ಎಸ್‌ಇಸಿಸಿ- 2011 ) ಅಂತಿಮ ಗಣತಿ ಪಟ್ಟಿ ಪ್ರಕಟಣೆ ಬಗ್ಗೆ. 
ಉಲ್ಲೇಖ : 

1) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 32 ಎಸ್‌ಜೆವೈ 2011 ದಿನಾಂಕ 30 - 01 - 2014 , 

2) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 32 ಎಸ್‌ಜೆವೈ 2011 ( ಎ - 8) ದಿನಾಂಕ 19 - 02 - 2014, 
ರಾಜ್ಯ ಸರ್ಕಾರವು ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011ರ ಸಂಬಂಧ ಉಲ್ಲೇಖ (3) ರಲ್ಲಿ ನಮೂದಿಸಿರುವ ಅಧಿಸೂಚನೆಯಂತೆ 
ರಾಮನಗರ ಜಿಲ್ಲೆಗೆ ಕರಡು ಮತ್ತು ಅಂತಿಮ ಪಟ್ಟಿ ಪ್ರಕಟಿಸಲು ವೇಳಾಪಟ್ಟಿ ನೀಡಲಾಗಿತ್ತು. ಆದರೆ ಸದರಿ ಜಿಲ್ಲೆಯ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ 
ಗಣತಿ - 2011ರ ಪ್ರಕ್ರಿಯೆಯು ಪೂರ್ಣಗೊಂಡಿಲ್ಲದ ಕಾರಣ ಅಂತಿಮ ಪಟ್ಟಿ ಪ್ರಕಟಣೆಯ ದಿನಾಂಕವನ್ನು ಉಲ್ಲೇಖ ( 2) ರಂತೆ ಅನಿರ್ಧಿಷ್ಟ ಕಾಲದವರೆಗೆ 
ಮೂಂದೂಡಲಾಗಿತ್ತು . 

ಪ್ರಸ್ತುತ ಈ ಪ್ರಕ್ರಿಯೆಯು ರಾಮನಗರ ಜಿಲ್ಲೆಯಲ್ಲಿ ಪೂರ್ಣಗೊಂಡಿರುವುದರಿಂದ ದಿನಾಂಕ 03 - 06 - 2015 ರಂದು ಅಂತಿಮ ಗಣತಿ ಪಟ್ಟಿ 
ಪ್ರಕಟಿಸಲು ಮಂಜೂರಾತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR . 648 

ಎನ್. ಕೃಷ್ಣಪ್ಪ 
Sc. 10 

ನಿರ್ದೇಶಕರು ( ಗ್ರಾ . ಮೂ . ಸೌ - 2) 
ರಾಜ್ಯದ ಎಸ್‌ಇಸಿಸಿ- 2011 , ನೋಡಲ್ ಅಧಿಕಾರಿಗಳು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 


RURAL DEVELOPMENT AND PANCHAYAT RAJ DEPARTMENT 

NOTIFICATION 

No. RDP 27 SJY 2014 , Dated : 01 - 06 - 2015 
Socio , Economic & Caste Census 2011 (SECC - 2011) Publication of Final List - Reg. 
1. Notification No. RDP 32 SJY 2011 ( A -8), dated 30 . 01. 2014. 
2. Notification No . RDP 32 SJY 2011 ( A - 8), dated 19 .02. 2014 . 


Sub : 
Ref : 


Government of Karnataka , Rural Development and Panchayat Raj Department had issued notification indicating the time line 
for publishing Draft and Final lists of Socio , Economic & Caste Census 2011 pertaining to Ramanagar district as per ref( ). 

As per Ref (2 ) this process of publication of Final list was indefinitely postponed as the process was not completed . 

Presently , SECC - 2011 process has been completed in Ramanagar district. Hence sanction is accorded topublish the Final list 
of Ramanagar district on 03 -06 -2015 . 

By Order and in the name of the Governor of Karnataka 

N . KRISHNAPPA 

Director 
PR. 648 

Rural Infrastructure - 2 
Sc . 10 

State SECC - 2011 Nodal Officer 
Rural Development & Panchayat Raj Department 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೩೧೪೭ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಲೋಇ:40:ಸೇಸಕಿ :15 ಬೆಂಗಳೂರು ದಿನಾಂಕ : 02- 05 -2015 
ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಲೋಇ:98:ಸೇಸಕಿ:08 ದಿನಾಂಕ: 15 - 11 - 2010ರಲ್ಲಿ ದಿನಾಂಕ: 01 - 01 - 1980 ರಿಂದ 31 - 12 - 2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ: 22 - 11 - 2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರು ದಿನಾಂಕ: 30 - 10 - 2014ರ ಪತ್ರದಲ್ಲಿ ಶ್ರೀ ಸುಬ್ರಮಣ್ಯ, 
ಕಿರಿಯ ಇಂಜಿನಿಯರ್ ಎಂದು ಸಂಪೂರ್ಣ ತಾತ್ಕಾಲಿಕ ಆಧಾರದ ಮೇಲೆ ತಿಂಗಳ ಅವಧಿಗೆ ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ಜಲಾನಯನ ಏತ 
ನೀರಾವರಿ ನಿಗಮ ನಿಯಮಿತರವರ ಆದೇಶದಂತೆ ಉಪ ವಿಭಾಗ, ಚಿಕ್ಕಮಗಳೂರು ಇಲ್ಲಿ ಕಾರ್ಯವರದಿ ಮಾಡಿಕೊಂಡಿರುತ್ತಾರೆ . ನಂತರ ಸರ್ಕಾರದ 
ಪತ್ರ ಸಂಖ್ಯೆ: ನೀಣ:35: ಸನೀ - 93 ದಿನಾಂಕ: 03 - 12 - 1994 ಮತ್ತು ಕರ್ನಾಟಕ ರಾಜ್ಯ ಪ್ರಕಟಣೆಯ ಸಂಖ್ಯೆ:1010 : ದಿನಾಂಕ: 03 -12 - 1994 
ಅಧಿಸೂಚನೆ -1ರ ಪ್ರಕಾರ ನಿಗಮದ ನೌಕರರ ಸೇವೆಯನ್ನು ನೀರಾವರಿ ಇಲಾಖೆಗೆ ವಿಲೀನಗೊಳಿಸಲಾಗಿರುತ್ತದೆ. ತದನಂತರ ಸರ್ಕಾರದ ಆದೇಶ 
ಸಂಖ್ಯೆ: ಜಸಂಇ: 378:ಸೇಸಶಿ:2004 ದಿನಾಂಕ: 29 -10 - 2004ರಂತೆ ಕಿರಿಯ ಇಂಜಿನಿಯರ್ ಹುದ್ದೆಯಿಂದ ಸಹಾಯಕ ಇಂಜಿನಿಯರ್ ಹುದ್ದೆಗೆ ವೃಂದ 
ಬದಲಾವಣೆ ಹೊಂದಿ ದಿನಾಂಕ: 30 - 11 - 2004ರ ಅಪರಾಹ್ನ ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಸರ್ಕಾರದ 
ಅಧಿಸೂಚನೆ ಸಂಖ್ಯೆ :ಲೋಇ: 98:ಸೇಸಕಿ: 08 ದಿನಾಂಕ: 15 - 11 - 2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಟತಾ 
ಪಟ್ಟಿಯಲ್ಲಿ ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ಇವರ ಶಿಫಾರಸ್ಸನ್ನು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಲೋಇ:98:ಸೇಸಕಿ:08 ದಿನಾಂಕ: 15 - 11 - 2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯಲ್ಲಿ 
ಶ್ರೀ ಸುಬ್ರಮಣ್ಯ , ಸಹಾಯಕ ಇಂಜಿನಿಯರ್, ಇವರ ಹೆಸರನ್ನು ಜೇಷ್ಟತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 


Date of 


Provision 


Name of the 


Ranking 

No 


SC/ ST | 


Date of Birth 


Date of Entry 
into service 


Remarks 


AE. GRD No. 


Engineer 


Regular 
Appointment 
to the cadre 


- 


2 


3871 - A 


SUBRAMANYA 


20-July - 1968 


03 -Dec-1994 


01 - Aug- 2001 


CLIC -AB 


M 


ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಬಹುದಾದ 
ನೌಕರರು/ ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ; 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ / ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . B . 539 

- ಎನ್ .ಎನ್.ಬಸವರಾಜು 
SC-50 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 

ಇಲಾಖೆ (ಸೇವೆಗಳು - ಬಿ) 


ಆರ್ಥಿಕ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆಆಇ 38 ವಾತೆಸಿ 2012 ಬೆಂಗಳೂರು, ದಿನಾಂಕ: 06 - 04 - 2015. 
ವಾಣಿಜ್ಯ ತೆರಿಗೆ ಇಲಾಖೆಯ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರ ವೃಂದದ ದಿನಾಂಕ: 22 - 02 -1997 ರಿಂದ 14 - 06 - 2012 ರವರೆಗಿನ 
ಅವಧಿಯ ಪರಿಷ್ಕೃತ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ಪ್ರಕಟಿಸಿದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 38 ವಾತೆಸಿ 2012 ದಿನಾಂಕ: 30 - 09 - 2014 ರ 
ಅನುಬಂಧ -3 ರ ಕ್ರಮ ಸಂಖ್ಯೆ 975 ರಲ್ಲಿ ಅಂಕಣ (2) ರಲ್ಲಿ ನಮೂದಾಗಿರುವ ಅಧಿಕಾರಿಯ ಹೆಸರು “ಶ್ರೀ .ಎನ್.ಎನ್.ಬುಲ್‌ಬುಲೆ ” ಎಂಬುದರ ಬದಲಾಗಿ 
“ ಶ್ರೀ . ಎಸ್ . ಎ .ಬುಲ್‌ಬುಲೆ” ಎಂದು ದಿನಾಂಕ: 30 - 09 - 2014 ರಿಂದಲೇ ಜಾರಿಗೆ ಬರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಹಾಗೂ 


೩೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ವಾಣಿಜ್ಯ ತೆರಿಗೆ ಇಲಾಖೆಯ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರ ಹುದ್ದೆಯಲ್ಲಿ ಸಕ್ರಮಾತಿ ಮಾಡಿ ಅಧಿಸೂಚನೆ ಸಂಖ್ಯೆ ಆಇ 284 ವಾತೆಸಿ 
2012 , ದಿನಾಂಕ : 29 - 09 - 2014 ರ ಕ್ರಮ ಸಂಖ್ಯೆ 35 ರ ಅಂಕಣ ( 2 ) ರಲ್ಲಿ ನಮೂದಾಗಿರುವ “ ಶ್ರೀ . ಎನ್. ಎನ್. ಬುಲ್‌ಬುಲೆ” ಎಂಬುದರ ಬದಲಾಗಿ 
“ ಶ್ರೀ . ಎಸ್ . ಎ . ಬುಲ್‌ಬುಲೆ” ಎಂದು ದಿನಾಂಕ: 29 - 09 - 2014 ರಿಂದಲೇ ಜಾರಿಗೆ ಬರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 568 

* ಎಸ್. ಬಿ. ಅಳವಂಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರ್ಥಿಕ ಇಲಾಖೆ ( ವಾ . ತೆ - 2 & ಸಮನ್ವಯ ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 141 ಎಲ್‌ಜಿಎ 2013 ಬೆಂಗಳೂರು, ದಿನಾಂಕ : 02 -05- 2015 . 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
1964ರ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ ಕಲಂ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 22 -11- 2012 ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 
ಎಲ್‌ಎನ್‌ಡಿ(1) ಪಿಡಿಆರ್ / 84 / 1 - 12 ( ಬಿ2) ಸಿ. ನಂ . 62505 ದಿನಾಂಕ: 15 - 11 -12ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ 
ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆಯ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ 
ಭಾಗದಲ್ಲಿನ ಅಥವಾ ಅದರ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮ 

ಮೂಡುಪೆರಾರು 
ತಾಲ್ಲೂಕು 

ಮಂಗಳೂರು 

ದಕ್ಷಿಣ ಕನ್ನಡ 
ರಸ್ತೆ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಹೊರಂಬೋಕು ರಸ್ತೆ ( ಪಹಣಿ ಪತ್ರಿಕೆಯ ದಾಖಲೆಯಂತೆ ) 
ರಸ್ತೆಯ ಭಾಗದ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣ | ಸ. ನಂ .1441 ರಲ್ಲಿ 0.10 ಎಕರೆ 

ಮೇರೆಗಳು 


ಪೂರ್ವ 


ಸ. ನಂ . 144p( ಪಿ ) 


ಸ . ನಂ . 144/6 , ಸ. ನಂ . 144/7 , ಸ . ನಂ .144 /9 


ಪಶ್ಚಿಮ 
ಉತ್ತರ 
ದಕ್ಷಿಣ 


ಸ . ನಂ . 1440( ಪಿ ) . 


ಸ. ನಂ . 144A 


P . R . 569 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉದಯ ಆರ್ . ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ . ಮಂ - 2) 


SC- 20 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಮೊಳಕಾಲೂರು ಟೌನ್ ಮಿಲ್ಲತ್ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ 

ಸಂಘ ನಿ, ಮೊಳಕಾಲೂರು ತಾಲ್ಲೂಕು ಇದರ ನೋಂದಣಿ ರದ್ಧತಿ ಮಾಡುವ ಬಗ್ಗೆ. 
ಉಲ್ಲೇಖ : 1. ಈ ಕಛೇರಿ ಆದೇಶ ಸಂಖ್ಯೆ / ಡಿಆರ್‌ಡಿ/ಸಮಾಪನೆ /ಸಿಆರ್ -140 /2013 - 14 , ದಿನಾಂಕ : 14 - 03 - 2014 . 

2 . ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಚಿತ್ರದುರ್ಗ ಉಪವಿಭಾಗ , ಚಿತ್ರದುರ್ಗ ಇವರ ಪತ್ರ 

ಸಂಖ್ಯೆ: ಸನಿ /30 / ರದ್ದತಿ/ಸಿಆರ್ /6 /2014 - 15, ದಿನಾಂಕ: 28 - 03 - 2015. 
ಪ್ರಸ್ತಾವನೆ: 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಸಮಾಪನೆಯಲ್ಲಿರುವ ಮೊಳಕಾಲೂರು ಟೌನ್ ಮಿಲ್ಲತ್ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ 
ಸಂಘ ನಿ., ಮೊಳಕಾಲೂರು ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ : ಸನಿ - 30 /ಆರ್‌ಜಿಎನ್‌ /30464 /2000 - 01, ದಿನಾಂಕ: 18 -12 - 2000 ರಂದು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೯ , ೨೦೧೫ 

೩೧೪೯ 
ನೋಂದಣಿಯಾಗಿದ್ದು, ಸಂಘವು ಅನೇಕ ವರ್ಷಗಳಿಂದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ ಸ್ಥಗಿತಗೊಂಡಿದ್ದು, ಉಲ್ಲೇಖ (1) ರ 
ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ , ಮೊಳಕಾಲೂರು ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ನೇಮಕ ಮಾಡಿದ್ದು, ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಮನಃಶ್ವೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು 
ದಿನಾಂಕ: 18 - 03 - 2015 ರಂದು ನಡೆಸಿರುವ ಸಮಾಪನಾಧಿಕಾರಿಗಳ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ 
ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ- ಜವಾಬ್ದಾರಿ ತಃಖ್ಯೆಯನ್ನು ಶೂನ್ಯ ಗೊಳಿಸಿರುತ್ತಾರೆ . ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ 
ಮುಂದುವರಿಸಿದಲ್ಲಿ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಚಿತ್ರದುರ್ಗ 
ಉಪ ವಿಭಾಗ, ಚಿತ್ರದುರ್ಗ ಇವರು ಪರಿಶೀಲಿಸಿ ಉಲ್ಲೇಖ ( 2) ರ ಪತ್ರದಲ್ಲಿ ಸದರಿ ಸಂಘದ ನೋಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು 
ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾಂಕ: 18 - 03 - 2015 ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಶಿಫಾರಸ್ಸಿನನ್ವಯ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಿದೆ. 

ಆದೇಶ 
ಕ್ರ. ಸಂ . ಡಿಆರ್‌ಡಿ/ ಸಮಾಪನೆ/ ರದ್ದತಿ/ ಸಿಆರ್ -140/ 2014 - 2015 ದಿನಾಂಕ: 31 - 03 - 2015 . 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ / 39 / ಸಿಎಲ್ಎಂ/2010, 
ಬೆಂಗಳೂರು, ದಿನಾಂಕ: 17 - 02 -2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಆದ ನಾನು ಸಮಾಪನೆಯಲ್ಲಿರುವ ಮೊಳಕಾಲೂರು ಟೌನ್ ಮಿಲ್ಲತ್ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರ ಸಂಘ ನಿ, ಮೊಳಕಾಲೂರು ತಾಲ್ಲೂಕು, ಚಿತ್ರದುರ್ಗ 
ಜಿಲ್ಲೆ, ಈ ಸಂಘದ ಸಂಖ್ಯೆ: ಸನಿ -30/ ಆರ್‌ಜಿಎನ್/30464 /2000 - 01, ದಿನಾಂಕ: 18 - 12 - 2000ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದು 
ಪಡಿಸಿರುತ್ತೇನೆ. ಈ ದಿನದಿಂದ ಸಂಘವು ಆಸ್ತಿತ್ವವನ್ನು ಕಳೆದು ಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಎಲ್ಲಾ ದಾಖಲೆಗಳನ್ನು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 31-03- 2015 ರಂದು ನೀಡಿರುತ್ತೇನೆ. 
P . R . 570 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC-10 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಅಶೋಕ ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. 

ಮೊಳಕಾಲೂರು ತಾಲ್ಲೂಕು ಇದರ ನೋಂದಣಿ ರದ್ಧತಿ ಮಾಡುವ ಬಗ್ಗೆ . 
ಉಲ್ಲೇಖ : 1. ಈ ಕಛೇರಿ ಆದೇಶ ಸಂಖ್ಯೆ /ಡಿಆರ್‌ಡಿ/ಸಮಾಪನೆ / ಸಿಆರ್/2013 - 14, ದಿನಾಂಕ: 28 - 12 - 2013 . 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ 

ಪತ್ರ ಸಂಖ್ಯೆ:ಸನಿ/30 /ರದ್ದತಿ/ ಸಿಆರ್ /7 /2014 - 15 , ದಿನಾಂಕ: 28 - 03 - 2015. 
ಪ್ರಸ್ತಾವನೆ: 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಸಮಾಪನೆಯಲ್ಲಿರುವ ಅಶೋಕ ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ಮೊಳಕಾಲೂರು ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ: ಸನಿ -30/ ಆರ್‌ಜಿಎನ್/34969 /2004 - 05 , ದಿನಾಂಕ: 28 - 09 - 2004 ರಂದು 
ನೋಂದಣಿಯಾಗಿದ್ದು, ಸಂಘವು ಅನೇಕ ವರ್ಷಗಳಿಂದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ ಸ್ಥಗಿತಗೊಂಡಿದ್ದು, ಉಲ್ಲೇಖ (1) ರ 
ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲೂರು ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಯನ್ನಾಗಿ 
ನೇಮಕ ಮಾಡಿದ್ದು, ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಃಶ್ವೇತನದ ಬಗ್ಗೆ ಒಲವು ಇಲ್ಲದಿರುವುದನ್ನು ಮನಗಂಡು 
ದಿನಾಂಕ: 13 - 02 - 2015 ರಂದು ನಡೆಸಿರುವ ಸಮಾಪನಾಧಿಕಾರಿಗಳ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕೆ 
ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ - ಜವಾಬ್ದಾರಿ ತಃಖ್ಯೆಯನ್ನು ಶೂನ್ಯ ಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾ ಸ್ಥಿತಿಯಲ್ಲಿ 
ಮುಂದುವರೆಸಿದಲ್ಲಿ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ 
ಉಪ ವಿಭಾಗ, ಚಿತ್ರದುರ್ಗ ಇವರು ಪರಿಶೀಲಿಸಿ ಉಲ್ಲೇಖ (2 ) ರ ಪತ್ರದಲ್ಲಿ ಸದರಿ ಸಂಘದ ನೋಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು 
ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾಂಕ: 13 - 02 - 2015 ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಶಿಫಾರಸ್ಸಿನನ್ವಯ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಿದೆ. 


೩೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ಆದೇಶ 
ಕ್ರ. ಸಂ . ಡಿಆರ್‌ಡಿ/ ಸಮಾಪನೆ / ರದ್ದತಿ/ ಸಿಆರ್ - 78/2014 -2015 ದಿನಾಂಕ: 31 -03 - 2015. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಓ / 39 / ಸಿಎಲ್ಎಂ/2010 , 
ಬೆಂಗಳೂರು, ದಿನಾಂಕ: 17 - 02 - 2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಆದ ನಾನು ಸಮಾಪನೆಯಲ್ಲಿರುವ ಅಶೋಕ ಸಿದ್ದಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ಮೊಳಕಾಲ್ಲೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ, 
ಈ ಸಂಘದ ಸಂಖ್ಯೆ: ಸನಿ -30/11/ ಆರ್‌ಜಿಎನ್/34969 /2004 - 05, ದಿನಾಂಕ: 28 - 09 - 2004ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದು ಪಡಿಸಿರುತ್ತೇನೆ. 
ಈ ದಿನದಿಂದ ಸಂಘವು ಆಸ್ತಿತ್ವವನ್ನು ಕಳೆದು ಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಎಲ್ಲಾ ದಾಖಲೆಗಳನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು , ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 

* ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 31 - 03 - 2015 ರಂದು ನೀಡಿರುತ್ತೇನೆ. 
P . R . 571 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC - 10 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಾರ್ಯಾಲಯ 
ವಿಷಯ : ಸಮಾಪನೆಯಲ್ಲಿರುವ ಉಣ್ಣೆ ಕೈಮಗ್ಗ ಉತ್ಪಾದಕರ ನೇಕಾರರ ಮತ್ತು ಮಾರಾಟ ಸಹಕಾರ 

ಸಂಘ ನಿ , ನರೇನಹಾಳ್ , ಚಿತ್ರದುರ್ಗ ತಾಲ್ಲೂಕು ಇದರ ನೋಂದಣಿ ರದ್ದತಿ ಮಾಡುವ 


ಬಗ್ಗೆ. 


ಉಲ್ಲೇಖ : 1. ಈ ಕಛೇರಿ ಸಮಾಪನಾ ಆದೇಶ ಸಂಖ್ಯೆ/ ಡಿಆರ್‌ಡಿ / ಸಮಾಪನೆ/ ಸಿಆರ್/ 34 /2014 -15, 

ದಿನಾಂಕ: 26 - 06 - 2014 . 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 

ಇವರ ಪತ್ರ ಸಂಖ್ಯೆ :ಸನಿ /30 /ಸಮಾಪನೆ/ ಸಿಆರ್/2014 - 15, ದಿನಾಂಕ: 29 - 04 - 2015 . 
ಪ್ರಸ್ತಾವನೆ: 

ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಸಮಾಪನೆಯಲ್ಲಿರುವ ಉಣ್ಣೆ ಕೈಮಗ್ಗ ಉತ್ಪಾದನಾ ನೇಕಾರರ ಮತ್ತು ಮಾರಾಟದ 
ಸಹಕಾರ ಸಂಘ ನಿ ., ನರೇನಹಾಳ್ , ಚಿತ್ರದುರ್ಗ ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ: ಎಆರ್‌ಸಿ - 30 /716 / ಆರ್‌ಜಿಎನ್ /24169 /1997- 98 , 
ದಿನಾಂಕ: 07 - 01 - 1998 ರಂದು ನೋಂದಣಿಯಾಗಿದ್ದು , ಸಂಘವು ಅನೇಕ ವರ್ಷಗಳಿಂದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೇ 
ಸ್ಥಗಿತಗೊಂಡಿದ್ದು, ಉಲ್ಲೇಖ (1) ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು , ಚಿತ್ರದುರ್ಗ ತಾಲ್ಲೂಕು ಇವರನ್ನು 
ಸಂಘದ ಸಮಾಪನಾಧಿಕಾರಯನ್ನಾಗಿ ನೇಮಕ ಮಾಡಿದ್ದು , ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಃಶ್ವೇತನದ ಬಗ್ಗೆ ಒಲವು 
ಇಲ್ಲದಿರುವುದನ್ನು ಮನಗಂಡು ದಿನಾಂಕ: 10- 04 - 2015 ರಂದು ನಡೆಸಿರುವ ಸಮಾಪನಾಧಿಕಾರಿಗಳ ನಡವಳಿಕೆ ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ 
ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮಾಡಿ ಆಸ್ತಿ - ಜವಾಬ್ದಾರಿ ತಃಖ್ಯೆಯನ್ನು ಶೂನ್ಯ ಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು 
ಯಥಾ ಸ್ಥಿತಿಯಲ್ಲಿ ಮುಂದುವರೆಸಿದಲ್ಲಿ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ 
ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಪರಿಶೀಲಿಸಿ ಉಲ್ಲೇಖ ( 2) ರ ಪತ್ರದಲ್ಲಿ ಸದರಿ ಸಂಘದ ನೋಂದಣಿಯನ್ನು ರದ್ದು ಪಡಿಸಲು ಶಿಫಾರಸ್ಸು 
ಮಾಡಿರುವುದನ್ನು ಪರಿಶೀಲಿಸಿದೆ. ಸಮಾಪನಾಧಿಕಾರಿಗಳು ದಿನಾಂಕ: 10 - 04 - 2015 ರಂದು ನಡೆಸಿರುವ ಸಮಾಪನಾ ನಡವಳಿ ಸ್ವಯಂ 
ವೇದ್ಯವಾಗಿರುವದರಿಂದ ಸಮಾಪನಾಧಿಕಾರಿಗಳ ವರದಿಯ ಮೇರೆಗೆ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಶಿಫಾರಸ್ಸಿನನ್ವಯ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಿದೆ. 


ಆದೇಶ 


ಕ್ರ. ಸಂ . ಡಿಆರ್‌ಡಿ/ಸಮಾಪನೆ / ರದ್ದತಿ / ಸಿಆರ್ - 34 /2015 - 16 ದಿನಾಂಕ: 30 - 04 - 2015. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಿಓ/139 / ಸಿಎಲ್‌ಎಂ /2010, 
ಬೆಂಗಳೂರು, ದಿನಾಂಕ: 17 - 02 - 2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಆದ ನಾನು ಸಮಾಪನೆಯಲ್ಲಿರುವ ಉಣ್ಣೆ ಕೈಮಗ್ಗ ಉತ್ಪಾದನಾ ನೇಕಾರರ ಮತ್ತು ಮಾರಾಟದ ಸಹಕಾರ ಸಂಘ ನಿ., ನರೇನಹಾಳ್ , ಚಿತ್ರದುರ್ಗ ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ, ಈ ಸಂಘದ ಸಂಖ್ಯೆ: ಎಆರ್‌ಸಿ - 30 /716 /ಆರ್‌ಜಿಎನ್/24169 / 997 - 98, ದಿನಾಂಕ: 07 - 01 - 1998 ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದು ಪಡಿಸಿರುತ್ತೇನೆ. ಈ ದಿನದಿಂದ ಸಂಘವು ಆಸ್ತಿತ್ವವನ್ನು ಕಳೆದು ಕೊಂಡಿರುತ್ತದೆ. ಸಮಾಪನಾಧಿಕಾರಿಗಳು ಸಂಘದ ಎಲ್ಲಾ ದಾಖಲೆಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು , ಚಿತ್ರದುರ್ಗ ಉಪ ವಿಭಾಗ , ಚಿತ್ರದುರ್ಗ ಇವರಿಗೆ ಒಪ್ಪಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 30 - 04 - 2015 ರಂದು ನೀಡಿರುತ್ತೇನೆ. 
P . R . 572 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC -10 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

2010 
DIRECTORATE OF ECONOMICS AND STATISTICS , BENGALURU - 1 

Consumer Price Index Numbers for Industrial Workers 
JO :GTDOO / J5 .00. / 23707 / 19 / 2015 

Month : Februuary 2015 
State : Karnataka Base : 1987-88 = 100 

Date :02 -05 - 2015 


Group /Sub -Group 


Bellary 


Bhadravathi 


Davangere 


Dandeli 


Kalaburagi 


Harihar 


Hassan 


Mandya 


Mangaluru 


Raichur 


Tumukur 


2 


3 


4 


5 


6 


7 


8 


9 


10 


| 


11 


| 


FOOD : 


963 | 925 | 1101 


812 


959 


967 


912 


1047 


806 


1115 


973 


Cereals & Cereals Products 
Pulses & Pulse Products 


722 


872 


842 


913 


784 


817 


851 


827 


862 


802 


806 


Oil & Fats 


468 


411 


458 


403 


421 


440 


401 


499 


441 


409 


433 


Meat Fish & Eggs 


941 


1114 


1155 


1185 


1066 


1020 
879 


1078 


1124 


728 
684 


1213 
776 


Milk & Milk Products 


757 


708 


775 


| 764 


784759797 


766 


Condiments & Spices 


630 


| 784 


1042 


945 


| 623 


668 


922 


863 


741 


793 


800 


Vegetables & Fruits 


745 


900 


1057 


950 


636 


828 


977 


977 


844 


602 


1254 


Other Food 


626 


948 


899 


924 


722 


643 


783 


759 


825 


666 


652 


FOOD GROUP INDEX 


793 


865 


965 


854 


801 


803 


847 


926 


769 


886 


866 


Pan , Supari, Tobacco & Intoxicants 


871 


980 


954 


766 


1051 


805864 


1030 


Fuel & Light 


685 


709 


804 


| 756 


804 


740 


766 


618853 

975 
100 100 


533 


Housing 


100 


100 


100 


100 


100 


100 


100 


100 


100 


Clothing, Bedding & Footwear 


367 


575 


511 


519 


| 404 


466 


646749 


363 


| 730 


235 


Miscellaneous: 


Medical Care 


844 


966 


741 


421 


754 


743 


465 


543 


378 


Education , Recreation & Amusement 


1241 


550 
547 
788 


10041148 


924 


641 


1162 


1585 


900793 
844 


1114 


Transport & Communication 


768 


790 


818 | 1114 


920 


777 


749 


Personal Care & effects 


444 


562 


664 


625 


734 


531 


544553 


547 | 


548 


520 


Other 


662 


| 573 


713 


508 


512 


552 


750 


423 


706 


470 


Miscellaneous Group Index 


688 


685 


907 
676 
720 


688 


682 


769 


697 
708 


609 


805 
775 


GENERAL INDEX 


658 


662 
665 
8.56 


718 


771 


644 


769 


596 


649 
8. 26 


To convert to Base 1960 Multiply by 
Linking Factor 


7 . 39 


9. 19 


8 . 27 


9.25 7. 92 


9.31 


ಜಂಟಿ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 

ಕರ್ನಾಟಕ ಸರ್ಕಾರ, ಬೆಂಗಳೂರು. 


2039 


B00F837 DOZE, Toowoo , we , 9008 


ಭಾಗ ೩ 


Government of India 
Ministry of Labour 


Labour Bureau 

"Cleremont Shimla - 171004 

NO . 112 /1 (KTK ) /2014 CPI Dated : 7th APRIL , 2015 
CONSUMER PRICE INDEX NUMBERS FOR INDUSTRIAL WORKERS (BASE : 2001 = 100) 


Month : February, 2015 


Group/Sub-Group/Centre 


BELAGAVI BENGALURU 


HUBBALLI 
DHARWAD 


MERCARA 


MYSURU 


FOOD : 


(a ) Cereals & Products 


282 


293 


268 


268 


290 


(b ) Pulses and & Products 


300 


287 


291 


271 


262 


(c ) Oils & Fats 


233 


261 


198 


286 


214 


(d ) Meat, Fish & Eggs 


370 


340 


349 


315 


336 


(e ) Milk & Products 


314 


273 


252 


266 


290 


(f) Condiments & Spices 


252 


302 


290 


276 


311 


(g) Vegetables & Fruits 


356 


294 


324 


318 


297 


(h ) Other Food 


273 


299 


274 


277 


276 


FOOD GROUP 


293 


295 


276 


283 


287 


Pan , Supari, Tobacco & Intoxicants 


264 


272 


295 


237 


283 


Fuel & Light 


215 


186 


210 


357 


209 


Housing index 


247 


234 


372 


102 


285 


Clothing, Bedding & Footwear 


170 


160 


173 


199 


176 


Miscellaneous 


(a ) Medical care 


205 


255 


217 


227 


192 


(b ) Education , Recreation and Amusement 


168 


182 


184 


334 


145 


(c) Transport and Communication 


317 


337 


323 


322 


261 


(d ) Personal Care & Effects 


226 


264 


255 


246 


237 


( e ) Others 


229 


231 


238 


215 


288 


Miscellaneous Group 


227 


262 


244 


274 


217 


GENERAL INDEX 


261 


260 


273 


261 


259 


ECONOMIC OFFICER 


P . R . 534 


SC 05 


ಜಂಟಿ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 
ಕರ್ನಾಟಕ ಸರ್ಕಾರ, ಬೆಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

2092 
DIRECTORATE OF ECONOMICS AND STATISTICS, BENGALURU -1 

Consumer Price Index Numbers for Industrial Workers 
No .DES : SIP : PWX: 16 : 2015 

Month : Year : March 2015 
State : Karnataka Base : 1987 - 88 = 100 

Date : 16 -05 -2015 


Group /Sub -Group 


Bellary 


Bhadravathi 


Davangere 


Dandeli 


Kalaburagi 


Harihar 


Hassan 


Mandya 


Mangaluru 


Raichur 


Tumkur 


2 


3 


4 


5 


6 


7 


8 


9 


10 


FOOD : 


Cereals & Cereals Products 


969 


925 | 1081 


812 


953 


| 958 


908 


1057 


977 


Pulses & Pulse Products 


729906 


872 


939 


804 


830 


870842 


869808 


824 


Oil & Fats 


468 


416 


450 


403 


425 


442 


404 


497 


441 


412 


432 


Meat Fish & Eggs 


941 


1114 


1180 


10201202 


1074982 1081 


729 


1213 


1124 


Milk & Milk Products 


757 


708 


775 


879 


764 


797 


759 


797 


684 


776 


770 


Condiments & Spices 


636 


785 


1066 


956 


634 


685 


950 


860 


737 


792 


802 


Vegetables & Fruits 


738 


890 


1009 


928 


629 


858 


956 


944 


839 


615 


1234 


Other Food 


626 


955 


903 


920 


712 


643 


777 


843 


| 657 


660 


FOOD GROUP INDEX 


795 


869 


960 


854 


801 


807 


847 


928 


773 


887 


868 


Pan , Supari, Tobacco & Intoxicants 


871 


1094 


1044 


950 


777 


1047 


811 


| 864 


618 


853 


1037 


Fuel & Light 


685 


628 


731 


804 


777 


804748766 


606 


975 


535 


Housing 


100 


100 


100 


100 


100 


100 


100 


100 


| 100 


| 


100 


100 


Clothing , Bedding & Footwear 


367 


575 


509 


519 


404 


462 


647 


749 


365 


| 730 


235 


Miscellaneous : 


Medical Care 


876 


966 


741 


550 


| 430 


421 


465 


557 


378 


Education , Recreation & Amusement 


900 


793 


1239 


547 


1004 


1148 


942 


641 


1114 


Transport & Communication 


844 


831 


770 


788 


868 


818 


1114 


1162 1585 

777 
547550 


763 


Personal Care & effects 


444 


563 


658 


625 


| 739 

739 


518 


548 


555 


525 


Other 


662 


573 


713 


920 


508 


553 


470 


Miscellaneous Group Index 


694 


698 


803 


680 


706 


| 660 


691 | 


682 


771 


612 


660 


709 


776 


721 


651 


720 


646 


770 


598 


GENERAL INDEX 
To convert to Base 1960 Multiply by 
Linking Factor. 


7 . 39 


9 . 19 


8 . 27 


8 .27 


8 .26 


8 .569 .25 


7.929 .31 


ಜಂಟಿ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 

ಕರ್ನಾಟಕ ಸರ್ಕಾರ, ಬೆಂಗಳೂರು. 


೩೧೫೪ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

Government of India 
Ministry of Labour 

Labour Bureau 
“ Cleremont Shimla -171004 

NO. 112/1 ( KTK) / 2014 CPI Dated : 6th May , 2015 
Consumer Price Index Numbers for Industrial Workers (Base : 2001 = 100 ) 


Month : March, 2015 


Group /Sub -Group /Centre 


BELAGAVI 


BENGALURU 


HUBBALLI 
DHARWAD 


MERCARA 


MYSURU 


FOOD : 


269 


296 


265 


263 


291 


303 


299 


303 


274 


277 


224 


255 


197 


287 


216 


373 


332 


371, 


316 


341. 


(a ) Cereals & Products 
(b ) Pulses and & Products 
(c ) Oils & Fats 
(d) Meat, Fish & Eggs 
(e ) Milk & Products 
(f) Condiments & Spices 
(g) Vegetables & Fruits 
(h ) Other Food 
FOOD GROUP 


314 


273 


252 


286 


266 
278 


249 


298 


293 


312 


322 


272 


316 


319 | 


296 


272 


300 


273 


277 


287 


286 


292 


277 


282 


291 


263 


272 


297 


239 


324 


215 


186 


210 


352 


210 


Pan , Supari , Tobacco & Intoxicants 
Fuel & Light 
Housing index 
Clothing , Bedding & Footwear 


247 


234 


372 


102 


285 


169 


160 


172 


199 


176 


Miscellaneous 
(a ) Medical care 


207 


255 


220 


227 


198 


168 


182 


186 


334 


146 


(b ) Education , Recreation and Amusement 
(c ) Transport and Communication 
(d ) Personal Care & Effects 


318 


339 


332 


322 


263 


228 


246 


255 


247 


242 


229 


227 


238 


215 


296 


(e ) Others 
Miscellaneous Group 
GENERAL INDEX 


228 


259 


247 


274 


220 


257 


258 


274 


260 


262 


L .R . CHAUHAN 


P . R .552 


ECONOMIC OFFICER 

ಜಂಟಿ ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 

ಕರ್ನಾಟಕ ಸರ್ಕಾರ , ಬೆಂಗಳೂರು. 


SC 05 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 35 ಭೂದಾಸೇ (1) 2014 , ಬೆಂಗಳೂರು, ದಿನಾಂಕ: 05 - 05 - 2015 
ವಿಷಯ : ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ 

ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ : 

01- 01 - 2014 ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ. 
ಉಲ್ಲೇಖ : 1) ಸಮಸಂಖ್ಯೆಯ ದಿನಾಂಕ: 09 - 12 - 2014 ರ ಅಧಿಸೂಚನೆ . 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೩೧೫೫ 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ದಿ: 01 - 01 - 2014 
ರಲ್ಲಿದ್ದಂತೆ ದಿನಾಂಕ: 09 - 12 - 2014ರ ಸಮಸಂಖ್ಯೆಯ ಅಧಿಸೂಚನೆಯಲ್ಲಿ ಪ್ರಕಟಿಸಿ, ಸದರಿ ಜೇಷ್ಠತಾ ಪಟ್ಟಿಯ ಪ್ರಕಟಣೆಯಿಂದ ತೊಂದರೆಗೊಳಗಾಗುವ 
ಅಥವಾ ಪಟ್ಟಿಯಲ್ಲಿನ ನ್ಯೂನ್ಯತೆಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಸದರಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ ಪ್ರಧಾನ 
ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬಹುಮಹಡಿಗಳ ಕಟ್ಟಡ, ಬೆಂಗಳೂರು ಇವರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. 


ಈ ದಿಸೆಯಲ್ಲಿ ನಿಗದಿತ ಅವಧಿಯ ಒಳಗಡೆ ಯಾವುದೇ ಅಹವಾಲುಗಳು ಸ್ವೀಕೃತವಾಗಿರುವುದಿಲ್ಲವಾದರಿಂದ, ಭೂಮಾಪನ ಕಂದಾಯ ವ್ಯವಸ್ಥೆ 
ಮತ್ತು ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 01 - 01 - 2014 ರಲ್ಲಿದ್ದಂತೆ 
ಅನುಬಂಧದಲ್ಲಿ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ನಿರಂಜನ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 
ಕಂದಾಯ ಇಲಾಖೆ( ಭೂಮಾಪನ) 


ಅನುಬಂಧ 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಪ್ರಸ್ತಾವನೆ 

ದಿ: 1 -1 - 2014 ರಲ್ಲಿದ್ದಂತೆ 

ಭೂ . ಜಂ . ನಿ . 
ಅಧಿಕಾರಿಯ ಹೆಸರು 

ಸೇವೆಗೆ ಸೇರಿದ ದಿನಾಂಕ 

ಹುದ್ದೆಗೆ ಬಡ್ತಿ 
ಜನ್ಮ ದಿನಾಂಕ 

ಷರಾ 
ಶ್ರೀಯುತರಾದ 

ಹೊಂದಿದ 

ದಿನಾಂಕ 
1 | ಎಂ .ಶಿವಮಾದಯ್ಯ | 05 - 08 - 1954 21 - 01 - 1980 

18 - 06 - 1992 ಸರ್ಕಾರದ ಅಧಿಸೂಚನೆ 

ಸಂಖ್ಯೆ:ಕಂಇ 01 ಭೂದಾಸೇ (1) 
2014 , ದಿ: 06 - 06 - 2014 
ರನ್ವಯ ದಿ:30 - 08 - 2014 
ರಂದು ವಯೋನಿವೃತ್ತಿ 

ಹೊಂದಿರುತ್ತಾರೆ. 
ಕೃಷ್ಣಮೂರ್ತಿ 09 - 03 - 1956 14 - 09 - 1984 

06 - 09 - 2006 
ಗೋಪಾಲ್ 
3 ] ಸೈಯದ್ ಇಲಿಯಾಸ್ | 26 - 11 - 1955 

28 - 09 - 1984 

06 - 09 - 2006 
ಅಹ್ಮದ್ 
ಪಿ. ಬಸವರಾಜು 04 - 08 - 1956 

27 - 09 - 1984 

20 - 02 - 2009 
5 . ವಿ. ಪ್ರಸನ್ನಕುಮಾರ್ 27 - 05 - 1955 

03 - 02 - 1986 

05 - 04 - 2012 


2 


. 


P . R . 554 


ಕೆ.ನಿರಂಜನ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 
ಕಂದಾಯ ಇಲಾಖೆ (ಭೂಮಾಪನ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಈ ತಿದ್ದುಪಡಿ ಆದೇಶ 
ಸಂಖ್ಯೆ:ಲೋಇ:66:ಸೇಸಕಿ:15 ಬೆಂಗಳೂರು ದಿನಾಂಕ: 08 - 04 - 2015 


ಸರ್ಕಾರದ ಕ್ರಮಾಂಕ ಲೋಇ:98 :ಸೇಸಕಿ: 08ದಿನಾಂಕ: 15 - 11 - 2008ರ ಅಧಿಸೂಚನೆ ಜೊತೆ ಪ್ರಚುರಪಡಿಸಿರುವ ಲೋಕೋಪಯೋಗಿ ಮತ್ತು 
ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಕಿರಣ ಎಸ್. ಸಹಾಯಕ ಇಂಜಿನಿಯರ್ ಇವರ 
320ರ ಬದಲಾಗಿ 3176 A ಎಂದು ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 

Ranking | Previous | Name of | SC / ST | Date of Date of Entry Date of Regular 
No AE . GRD Engineer 

Birth 

into service Appointment to Remarks 
No . 

the cadre 
2 5 

8 
3176- A 

KIRAN . S 29 Apr-1967 | 14- Jun -1990 07 -Jun-1993 CGA /CC 

10 - Jun -1992* 


3 


೩೧೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


* He shall be entitled to count his seniority from the notional date, only for the purpose of consideration for 
promotion to the post of Assistant Executivr Engineer (Division -I). 
P. R. 555 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC -50 

ಎನ್.ಎನ್ . ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ(ಸೇವೆಗಳು – ಬಿ ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ :ಲೋಇ: 325 :ಸೇಸಕಿ :14 ಬೆಂಗಳೂರು ದಿನಾಂಕ: 04 - 05 - 2015 


ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಲೋಇ:98:ಸೇಸಕಿ:08 ದಿನಾಂಕ : 15 - 11 - 2010ರಲ್ಲಿ ದಿನಾಂಕ: 01- 01 -1980 ರಿಂದ 31 - 12 - 2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22 - 11 -2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರು ದಿನಾಂಕ: 11 - 11 - 2014ರ ಪತ್ರದಲ್ಲಿ ಶ್ರೀ ಪ್ರಭಾಕರ 
ಗಣ್ಣೂರ, ಸಹಾಯಕ ಇಂಜಿನಿಯರ್ ಇವರು ದಿನಾಂಕ : 01- 04 -1992ರಲ್ಲಿ ದಿನಗೂಲಿ ಮೇಲೆ ಸೇವೆಗೆ ಸೇರಿದ್ದು 10 ವರ್ಷಗಳ ಸೇವೆ ಪೂರೈಸಿದ ನಂತರ 
ಸರ್ಕಾರದ ಆದೇಶ ಸಂಖ್ಯೆ ಲೋಇ: 31: ಪಿಡಬ್ಲೂಸಿ: 2004 ದಿನಾಂಕ : 07 -10 - 2004 ರಲ್ಲಿ ವಿಲೀನಗೊಳಿಸಲಾಗಿರುತ್ತದೆ. ಅದರಂತೆ ಸದರಿಯವರು 
07 -10 - 2004ರಿಂದ ಅನ್ವಯವಾಗುವಂತೆ ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಸಕ್ರಮಾತಿಗೊಳಿಸಿದ್ದು , ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಲೋಇ: 98:ಸೇಸಕಿ: 08 ದಿನಾಂಕ: 15 -11-2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ 
ಸದರಿಯವರ ಹೆಸರನ್ನು ಸೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ಇವರ ಶಿಫಾರಸ್ಸು ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಲೋಇ: 98:ಸೇಸಕಿ:08 ದಿನಾಂಕ: 15 -11- 2010ರಲ್ಲಿ ಪ್ರಚುರಪಡಿಸಿರುವ ಸಹಾಯಕ ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ 
ಶ್ರೀ ಪ್ರಭಾಕರ ಗಟ್ಟೂರ, ಸಹಾಯಕ ಇಂಜಿನಿಯರ್ ಇವರ ಹೆಸರನ್ನು ಜೇಷ್ಠತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಈ ಕೆಳಕಂಡಂತೆ ನಿಗದಿಪಡಿಸಲು 
ಉದ್ದೇಶಿಸಲಾಗಿದೆ. 


Ranking 

No 


Provision 
AE . GRD 

No. 


Name of 
Engineer 


SC /ST 


Date of 
Birth 


Date of Entry 
into service 


Date of Regular 
Appointment to 

the cadre 


Remarks 


- 


2 


5 


3900- A 


02 - Oct-1962 | 31 - Mar- 2002 


| 01 - Apr- 2002 


DWR 


PRABHAKAR 
GOBBUR 


ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು/ ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು , ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸಸೌಧ, 3ನೇ ಮಹಡಿ, ಬೆಂಗಳೂರು 560 001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


P . R . 556 


SC - 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ .ಎನ್ .ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - 2) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೩೧೫೭ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ನಂ .32 , 2ನೇ ಮಹಡಿ , ಕರ್ನಾಟಕ ರಾಜ್ಯ 

ಸಹಕಾರ ಮಹಾಮಂಡಲದ ಕಟ್ಟಡ, ಡಿ.ದೇವರಾಜ ಅರಸು ರಸ್ತೆ (ರೇಸ್ಕೋರ್ಸ್ ರಸ್ತೆ), ಬೆಂಗಳೂರು- 01. 

ಸಿಇಪಿ ಸಂಖ್ಯೆ: ಎಆರ್‌ಬಿ - ಸಿ ( 45) ಸಿಇಪಿ/403/2012 - 13 , ದಿನಾಂಕ: 09 - 06 -2015 
ವಿಷಯ : ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು- 560055 ಈ ಬ್ಯಾಂಕಿನ ಅಮಲ್ದಾರಿ ಸಂಖ್ಯೆ: ಎಆರ್‌ಬಿ 

ಸಿ ( 45) ಸಿಇಪಿ /403 /2012 - 13ಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ 

ಸಂಘಗಳ ನಿಯಮಗಳು 1960 ನಿಯಮ 38 ( 7) ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ . 
ಉಲ್ಲೇಖ: 1. ದಾವ ಸಂಖ್ಯೆ : ಆರ್‌ಸಿಎಸ್/ಸಿಆರ್‌ಡಿ /ಕೆಎಂಇ/8 / 13 /2011 -12 ದಿನಾಂಕ:22 - 09 -2012 

2. ಅಮಲ್ಲಾರಿಸಂಖ್ಯೆ: ಎಆರ್‌ಬಿ - ಸಿ ( 45)ಸಿಇಪಿ/ 403 /2012 -13 ದಿನಾಂಕ: 15 -11- 2012 

ಮಾರಾಟಾಧಿಕಾರಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್‌ಲಿ., ಬೆಂಗಳೂರು ಇವರ ವರದಿ ದಿನಾಂಕ: 05 - 05 - 2015 
4. ಈ ಕಾರ್ಯಾಲಯದ ಪತ್ರ ದಿನಾಂಕ: 27 - 05 - 2015 

5. ಕಾರ್ಯದರ್ಶಿ , ಕ . ರಾ . ಸ, ಅಪೆಕ್ಸ್ ಬ್ಯಾಂಕ್ ನಿ ., ಚಾಮರಾಜಪೇಟೆ, ಬೆಂಗಳೂರು ರವರ ಪತ್ರ ದಿನಾಂಕ : 28 - 05 - 2015 

ಶ್ರೀ ಪಿ ವಿಜಯಕುಮಾರ್‌ ನಂ .499 , 2ನೇ ಮುಖ್ಯರಸ್ತೆ, 14ನೇ ಕ್ರಾಸ್, ಶಾಸ್ತಿನಗರ, ಬೆಂಗಳೂರು- 560028 ಇವರು ಕರ್ನಾಟಕ ರಾಜ್ಯ ಸಹಕಾರಿ 
ಅಪೆಕ್ಸ್ ಬ್ಯಾಂಕ್ ನಿ.,ಪದ್ಮನಾಭನಗರ ಶಾಖೆ , ಬೆಂಗಳೂರು ಇಲ್ಲಿ ಇವರ ಸ್ಥಿರಾಸ್ತಿಯ ಮೇಲೆ ಗೃಹ ಆಡಮಾನ ಸಾಲವಾಗಿ ರೂ . 25 ,00,000/- (ಇಪ್ಪತ್ತೈದು 
ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಪಡೆದಿದ್ದು, ಸಾಲದ ಕಂತಿನ ಹಣವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡದೇ ಸುಸ್ತಿಯಾದ ಕಾರಣ 
ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಸಾಲಗಾರರ ವಿರುದ್ದ ಕಲಂ 70 ರ ಅಡಿಯಲ್ಲಿ, ದಾವಾ ಸಂಖ್ಯೆ: ಆರ್‌ಸಿಎಸ್ / ಸಿಆರ್‌ಡಿ/ಕೆಎಂಇ/8/11/2011 -12 ರಂತೆ, 
ದಾವೆ ಹೂಡಿ ದಿನಾಂಕ: 22 - 09 -2012 ರಂದು ಅವಾರ್ಡ್ ಪಡೆದು, ಸದರಿ ಅವಾರ್ಡ್ ಆದೇಶದನ್ವಯ ದಿನಾಂಕ:15 - 11 - 2012 ರಂದು ಅಮಲ್ದಾರಿ ಅರ್ಜಿ 

2- 13ದಾಖಲು ಮಾಡಿರುತ್ತಾರೆ. ಈ ಅಮಲ್ದಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ 
ನಿ.. ಇದರ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ ವಹಿಸಲಾಗಿತ್ತು. ಸದರಿ ಮಾರಾಟಾಧಿಕಾರಿಯವರು ಈ ಅಮಲ್ದಾರಿ ಅರ್ಜಿಯನ್ನು 
ಕಾರ್ಯಗತಗೊಳಿಸಲು ಫಾರಂ ನಂ .2 ನ್ನು ಜಾರಿ ಮಾಡಿದಾಗ್ಯೂ ಸಹ ಸಾಲಗಾರರು ಬ್ಯಾಂಕಿಗೆ ಸಾಲ ಮರುಪಾವತಿ ಮಾಡಲು ವಿಫಲರಾದ ಕಾರಣ ಸಾಲ 
ವಸೂಲಾತಿಗಾಗಿ ಅಡಮಾನ ಮಾಡಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಫಾರಂ ನಂ . 6ನ್ನು ಜಾರಿ ಮಾಡಲಾಗಿತ್ತು. ಆದರೂ ಸಹ ಸಾಲ ವಸೂಲಿಯಾಗದ 
ಕಾರಣ ಅಡಮಾನ ಮಾಡಿರುವ ಆಸ್ತಿಯನ್ನು ಹರಾಜಿಗೆ ತರಲು ಫಾರಂ ನಂ . 8 & 9 ರ ಹರಾಜು ನೋಟೀಸನ್ನು ನಿಯಮಾನುಸಾರ ಜಾರಿ ಮಾಡಿ , ಸದರಿ 
ನೋಟೀಸಿನ ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಯಶವಂತಪುರ ವಿಭಾಗದ ಉಪನೋಂದಣಾಧಿಕಾರಿರವರ ಕಛೇರಿ, ಬೆಂಗಳೂರು ಉತ್ತರ ತಾಲ್ಲೂಕು 
ಕಛೇರಿಗಳಲ್ಲಿ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ ವಲಯ ವೃತ್ತ, ಬೆಂಗಳೂರು ಈ ಕಾರ್ಯಲಯದಲ್ಲಿ ಪ್ರಕಟಿಸಿ ಮಾರಾಟ 
ದಿನಾಂಕವನ್ನು ಪ್ರಚಾರ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ದಿನಾಂಕ: 22 - 06 - 2013 ರ ವಿಜಯವಣಿ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ , ದಿನಾಂಕ: 23 - 11 - 2013 
ರಂದು ನಿಗಧಿಪಡಿಸಿದ್ದ ಹರಾಜಿಗೆ ಸೂಕ್ತ ಬಿಡ್ಡುದಾರರು ಭಾಗವಹಿಸದ ಕಾರಣ ಬಹಿರಂಗ ಹರಾಜನ್ನು ಮುಂದೂಡಿರುತ್ತಾರೆ. ನಂತರವು ಸಾಲಗಾರಿಂದ ಸಾಲ 
ವಸೂಲಿಯಾಗದೇ ಇದ್ದ ಕಾರಣ ಸಾಲ ವಸೂಲಾತಿ ದೃಷ್ಟಿಯಿಂದ ಸ್ಥಿರಾಸ್ತಿಯನ್ನು ಪುನಃ ದಿನಾಂಕ: 30 - 11 - 2013 ರಂದು, ದಿನಾಂಕ:12 - 03 - 2014, 
ದಿನಾಂಕ : 19 - 03 -2014 , ದಿನಾಂಕ: 11- 09 - 2014, ದಿನಾಂಕ: 18 - 09 -2014 , ದಿನಾಂಕ: 05 - 03 - 2015 ಗಳಂದು ಹರಾಜು ನಿಗಧಿ ಪಡಿಸಿದರೂ ಸಹ ಈ 
ಹರಾಜುಗಳಲ್ಲಿ ಯಾವ ಬಿಡ್ಡುದಾರರು ಸೂಕ್ತ ದರಕ್ಕೆ ಬಿಡುಮಾಡದ ಕಾರಣ ಸದರಿ ಹರಾಜುಗಳನ್ನು ಮುಂದೂಡಿರುವುದಾಗಿ ಮಾರಾಟಾಧಿಕಾರಿಯವರು 
ತಿಳಿಸಿರುತ್ತಾರೆ. ತದ ನಂತರ ಮಾರಾಟಾಧಿಕಾರಿಯವರು ಈ ಸ್ಥಿರಾಸ್ತಿಯನ್ನು ದಿನಾಂಕ:12 - 03 - 2015 ರ ಗುರುವಾರ ಮಧ್ಯಾಹ್ನ 1- 00 ಗಂಟೆಗೆ ಬಹಿರಂಗ 
ಹರಾಜು ಮಾಡಲು ತೀರ್ಮಾನಿಸಿ, ಇದಕ್ಕೆ ಸಂಬಂಧಪಟ್ಟಂತೆ ಫಾರಂ ನಂ . 8 &9 ಹರಾಜು ನೋಟೀಸನ್ನು ಜಾರಿ ಮಾಡಿ, ದಿನಾಂಕ :06- 03 - 2015 ರ 
ವಿಜಯಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು,ನೋಟೀಸ್ ಕರಪತ್ರಗಳನ್ನು ಸ್ಥಿರಾಸ್ತಿಯ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಹಂಚಿ , ದಿನಾಂಕ:12 - 03 - 2015 
ಗುರುವಾರದಂದು ಮಧ್ಯಾಹ್ನ 1 -00 ಗಂಟೆಗೆ ಸದರಿ ಬ್ಯಾಂಕಿನ ಪ್ರಧಾನ ಕಛೇರಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು , ಈ ಹರಾಜಿನಲ್ಲಿ ಬಿಡುದಾರರು 
ಸಕ್ರೀಯವಾಗಿ ಭಾಗವಹಿಸಿದ್ದರು. ಅಂತಿಮ ಬಿಡ್ಡುದಾರರಾಗಿ ಶ್ರೀಮತಿ ಅನಿತಾ ಜೈಶಂಕರ್ ಕೋಂ . ಜೈಶಂಕರ್ ನಂ . 149/ ಬಿ , 2ನೇ ಮಹಡಿ, 4ನೇ ಬ್ಲಾಕ್, 
5ನೇ ಮುಖ್ಯರಸ್ತೆ, ರಾಜಾಜಿನಗರ , ಬೆಂಗಳೂರು- 10 ರವರು ಹೆಚ್ಚಿನ ಬಿಡ್ಡುದಾರರಾಗಿದ್ದು ರೂ .23. 25 ಲಕ್ಷಗಳಿಗೆ ಬಿದ್ದು ಮಾಡಿರುತ್ತಾರೆ. ಮಾರುಕಟ್ಟೆ ಬೆಲೆಗೂ 
ಮತ್ತು ಗೈಡ್‌ಲೈನ್ ವ್ಯಾಲ್ಯೂಗೂ ಹತ್ತಿರವಿರುವುದರಿಂದ ಶ್ರೀಮತಿ ಅನಿತಾ ಜೈಶಂಕರ್‌ರವರು ಹೆಚ್ಚಿನ ಬಡ್ಡದಾರರಾದ ಪ್ರಯುಕ್ತ ಮಾರಾಟಾಧಿಕಾರಿಯವರು 
ಹರಾಜಿನ ಬಿಡ್ಡನ್ನು ಶ್ರೀಮತಿ ಅನಿತಾ ಜೈಶಂಕರ್‌ರವರ ಹೆಸರಿಗೆ ನಿಲ್ಲಿಸಿರುತ್ತಾರೆ. 

ಈ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಅನಿತಾ ಜೈಶಂಕರ್‌ರವರು ರೂ . 23 ,25 ,000 /- ಗಳಿಗೆ ಬಿಡ್ ಮಾಡಿದ್ದು, ಇದು ಅತಿ ಹೆಚ್ಚಿನ ಬಿಡ್ಡಾಗಿದ್ದು, 
ಬಿಡ್ಡುದಾರರು ಹರಾಜು ದಿನವೇ ಬಿಡ್ ಮೊತ್ತದಲ್ಲಿಶೇ .15 ರ ರೂ . 3,48,750 /- ಗಳ ಮೊತ್ತವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
ನಿಯಾಮನುಸಾರ ಡಿಕ್ರಿದಾರ ಬ್ಯಾಂಕಿಗೆ ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಾಮವಳಿಗಳ 
ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ , ಆಸ್ತಿಯನ್ನು 
ಸಾಲಗಾರನೇ ಉಳಿಸಿಕೊಳ್ಳವ ಅವಕಾಶವನ್ನು ನೀಡಿ, ದಿನಾಂಕ: 12 - 03 - 2015 ರಂದು ಸಾಲಗಾರರಾದ ಶ್ರೀ ಪಿ ವಿಜಯಕುಮಾರ್ ಹಾಗೂ 
ಜಾಮೀನುದಾರರವರಿಗೆ ಆಸ್ತಿ ಹರಾಜಾದ ಬಗ್ಗೆ ಪತ್ರದ ಮುಖೇನ ತಿಳಿಸಿದ್ದು ಹಾಗೂ ಆಸ್ತಿಯು ಹರಾಜಾಗಿರುವ ಬಗ್ಗೆ ದಿನಾಂಕ: 15 -03 - 2015 ರಂದು 
ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ ಸದರಿ ಆಸ್ತಿಯ ಗೋಡೆಯ ಮೇಲೆ ಪ್ರತಿಯನ್ನು ಚುಟುಕಾಯಿಸಿ 
ಫೋಟೋ ತೆಗೆಯಲಾಗಿರುವುದಾಗಿ ತಿಳಿಸಿರುತ್ತಾರೆ. ಆದಾಗ್ಯೂ ಸಹ ಸಾಲಗಾರರಿಂದ ಯಾವುದೇ ಪ್ರತಿಕ್ರಿಯೆ , ಆಕ್ಷೇಪಣೆ ಬಂದಿರುವುದಿಲ್ಲ ಹಾಗೂ 30 
ದಿನಗಳ ಕಾಲಾವಕಾಶ ಮುಗಿದಿರುವುದರಿಂದ, ಶ್ರೀವಿಜಯಕುಮಾರ್ ಪಿ ರವರ ಆಸ್ತಿಯನ್ನು ಬಿಟ್ಟು ಮಾಡಿ ಯಶಸ್ವಿ ಬಿಡ್ಡುದಾರರಾದ ಶ್ರೀಮತಿ ಅನಿತಾ 
ಜೈಶಂಕರ್‌ರವರು ಬಿಟ್ಟು ಮಾಡಿದ ಮೊತ್ತದಲ್ಲಿ ಬಾಕಿ ಇದ್ದ ಶೇ . 85 ರಷ್ಟು ಮೊತ್ತ ರೂ . 19 , 76 , 250/ - ಮತ್ತು ಸ್ಟಾಂಪ್ ಶುಲ್ಕ ಹಾಗೂ ನೊಂದಣಿ 
ಶುಲ್ಕವನ್ನು ರೂ . 1.54 ಲಕ್ಷಗಳನ್ನು ದಿನಾಂಕ: 28 - 04 - 2015ರಂದು ಪಾವತಿಸಿದ್ದು , ದಿನಾಂಕ: 12 - 03 - 2015 ರಂದು ನಡೆಸಿದ ಸ್ಥಿರಾಸ್ತಿಯ ಸಾರ್ವಜನಿಕ 


0 


೩೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

ಭಾಗ ೩ 
ಹರಾಜನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಗಳನ್ವಯ ಶ್ರೀಮತಿ ಅನಿತಾ ಜೈಶಂಕರ್ ಕೋಂ . ಜೈಶಂಕರ್ ನಂ . 149/ ಬಿ, 2ನೇ 
ಮಹಡಿ, 4ನೇ ಬ್ಲಾಕ್, 5ನೇ ಮುಖ್ಯರಸ್ತೆ, ರಾಜಾಜಿನಗರ , ಬೆಂಗಳೂರು-10 ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಸ್ಥಿರೀಕರಣ 
ಮಾಡಿಕೊಡಬೇಕೆಂದು ಉಲ್ಲೇಖ (3) ರಂತೆ ಈ ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 

ಈ ಕಾರ್ಯಾಲಯದ ಉಲ್ಲೇಖ (4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ನೀಡಿರುತ್ತಾರೆ . ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಮಧ್ಯಂತರ ಆದೇಶ ತಕರಾರುಗಳು ಬ್ಯಾಂಕಿಗೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ.ಓ ನಕಲು ಪ್ರತಿಗಳನ್ನು ಲಗತ್ತಿಸಿ, ಅಂಶಗಳನ್ನು ಪರಿಶೀಲಿಸಿ ಸದರಿ 
ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು ಕೋರಿರುತ್ತಾರೆ. 

ದಿನಾಂಕ: 12 - 03 - 2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಹಾಗೂ 
ತದನಂತರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ 
ಬಿಡ್‌ದಾರರಾದ ಶ್ರೀಮತಿ ಅನಿತಾ ಜೈಶಂಕರ್ ಕೋಂ . ಜೈಶಂಕರ್‌ ನಂ . 149/ ಬಿ, 2ನೇ ಮಹಡಿ , 4ನೇ ಬ್ಲಾಕ್, 5ನೇ ಮುಖ್ಯರಸ್ತೆ, ರಾಜಾಜಿನಗರ , 
ಬೆಂಗಳೂರು-10 ಇವರಿಗೆ ರೂ . 23,25,000 /- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್ ಮಾಡಿದ ಪೂರ್ಣ ಸಂದಾಯ ಮಾಡಿದ್ದು ಈ ಪೈಕಿ 
ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾಗಿದ್ದ ಬಾಕಿ ಸಾಲವು ಪೂರ್ಣ ಮರು ಪಾವತಿಯಾಗಿರುವುದರಿಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ ಯಾವುದೆ 
ಆಕ್ಷೇಪಣೆಗಳನ್ನು ಬಾರದೇ ಇರುವುದರಿಂದ ದಿನಾಂಕ: 12 - 03 - 2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು 
ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3) ಮತ್ತು (5) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊಂಡ ಕ್ರಮಗಳು 
ಕಾನೂನು ಬದ್ಧವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಹರಾಜನ್ನು ಸ್ಥಿರೀಕರಣಗೊಳಿಸುವುದು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು 
ಮನಗೊಂಡು ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ದೊಡ್ಡತಮ್ಮೇಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಕಛೇರಿ, ಕೇಂದ್ರ ವಲಯ ವೃತ್ತ, ನಂ .32 , ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, 2ನೇ ಮಹಡಿ, ರೇಸ್ ಕೋರ್ಸ್ ರಸ್ತೆ , 
ಬೆಂಗಳೂರು-01 ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ/139 /ಸಿಎಲ್ ಎಂ /2010 ದಿನಾಂಕ: 17-02 -2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 (7) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ದಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ 
ಸಿ( 45) ಸಿಇಪಿ/ 403 /2012 - 13ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ಪಿ . ವಿಜಯಕುಮಾರ್ ರವರಿಗೆ ಸೇರಿದ ಈ ಆದೇಶದ ಷೆಡ್ಯೂಲ್‌ನಲ್ಲಿ 
ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ:12 - 03 - 2015 ರಂದು ವಾದಿ ಬ್ಯಾಂಕ್‌ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಅನಿತಾ 
ಜೈಶಂಕರ್ ಕೋಂ . ಜೈಶಂಕರ್‌ ನಂ .149 / ಬಿ , 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್ , ರಾಜಾಜಿನಗರ , ಬೆಂಗಳೂರು-10 ಇವರು ಅತೀ ಹೆಚ್ಚಿನ 
ಬಿಡ್ಡುದಾರರಾಗಿ ಖರೀದಿಸಿದ್ದು ಇವರಿಗೆ ರೂ . 23,25 ,000/ - ( ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಈ ಕೆಳಗೆ 
ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 

ಸ್ಥಿರಾಸ್ತಿಯ ವಿವರ 
ಪ್ಲಾಟ್ ನಂ :302 , ಪಶ್ಚಿಮ ಭಾಗ, ಎರಡನೇ ಮಹಡಿ, ರೂಪ ಸೆರನಿಟಿ³, ಬಿಬಿಎಂಪಿ ನಂ . ಬಿ - 95, ಖಾತಾ ನಂ . 3967 /1965 , ಹೊಸ ಖಾತಾ 
ನಂ .538, ನಾಗದೇವನಹಳ್ಳಿ, ಕೆಂಗೇರಿ ಸಬ್ ಡಿವಿಜನ್ , ಬೆಂಗಳೂರು ಫ್ಲಾಟ್‌ನ ಒಟ್ಟು ಸುತ್ತಳತೆ 937 ಅಡಿಗಳು 

ಚೆಕ್ಕು ಬಂದಿ. 
ಪೂರ್ವಕ್ಕೆ : ಪ್ಲಾಟ್ ನಂ . 301 
ಪಶ್ಚಿಮಕ್ಕೆ : ಖಾಲಿ ಸ್ವತ್ತು 
ಉತ್ತರಕ್ಕೆ : ಲಿಪ್ಸ್ 
ದಕ್ಷಿಣಕ್ಕೆ : ಮೆಟ್ಟಿಲುಗಳು 


ಮಾರಾಟವಾದ ಮೊಬಲಗು ರೂ . 23,25,000/ - ಗಳು 
ಮಾರಾಟ ಮಾಡಿದ ದಿನಾಂಕ: 12 - 03 - 2015 
ಮಾರಾಟದ ಹರಾಜು ಸ್ಥಿರೀಕರಣ ದಿನಾಂಕ : 09 - 06 - 2015 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರಯೊಂದಿಗೆ ದಿನಾಂಕ: 09 - 06 - 2015 ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾಧಿಕಾರಿಗಳು ಕೇಂದ್ರವಲಯ ವೃತ್ತ 
ರೇಸ್ ಕೋರ್ಸ್ ರಸ್ತೆ , ಬೆಂಗಳೂರು ನಗರ ಜಿಲ್ಲೆ 


5 


) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೩೧೫೯ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ನಂ .32 , 2ನೇ ಮಹಡಿ , ಕರ್ನಾಟಕ ರಾಜ್ಯ 

ಸಹಕಾರ ಮಹಾಮಂಡಲದ ಕಟ್ಟಡ, ಡಿ.ದೇವರಾಜ ಅರಸು ರಸ್ತೆ (ರೇಸ್ಕೋರ್ಸ್ ರಸ್ತೆ , ಬೆಂಗಳೂರು- 01. 

- ಸಿಇಪಿ ಸಂಖ್ಯೆ: ಎಆರ್‌ಬಿ - ಸಿ ( 45) ಸಿಇಪಿ/65/ 2013 -14, ದಿನಾಂಕ: 09 - 06 - 2015 
ವಿಷಯ : ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು- 560 055 ಈ ಬ್ಯಾಂಕಿನ ಅಮಲ್ದಾರಿ ಸಂಖ್ಯೆ: ಎಆರ್‌ಬಿ 

ಸಿ ( 45 ) ಸಿಇಪಿ /65/2013 -14ಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ 

ಸಂಘಗಳ ನಿಯಮಗಳು 1960 ನಿಯಮ 38 ( 7) ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ದಾವ ಸಂಖ್ಯೆ: ಆರ್‌ಸಿಎಸ್ /ಸಿಆರ್‌ಡಿ/ಕೆಎಂಇ /8/113 /2011 - 12 ದಿನಾಂಕ: 02 - 09 - 2012 

2. ಅಮಲ್ದಾರಿ ಸಂಖ್ಯೆ: ಎಆರ್‌ಬಿ - ಸಿ(45) ಸಿಇಒ / 65 / 2013-14 ದಿನಾಂಕ: 08 - 05 -2013 

ಮಾರಾಟಾಧಿಕಾರಿ , ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್‌ಲಿ., ಬೆಂಗಳೂರು ಇವರ ವರದಿ ದಿನಾಂಕ : 05 - 05 - 2015 
4. ಈ ಕಾರ್ಯಾಲಯದ ಪತ್ರ ದಿನಾಂಕ: 21 - 05 - 2015 

5. ಕಾರ್ಯದರ್ಶಿ , ಕ. ರಾ . ಸ. ಅಪೆಕ್ಸ್ ಬ್ಯಾಂಕ್ ನಿ ., ಚಾಮರಾಜಪೇಟೆ, ಬೆಂಗಳೂರು ರವರ ಪತ್ರ ದಿನಾಂಕ: 22 - 05 - 2015 

ಶ್ರೀ ಪಿ ಮೋಹನ್‌ಕುಮಾರ್ ಬಿನ್, ಪಳಿನಿಯಪ್ಪನ್ ನಂ .13/ ಎ , 2ನೇ ಮುಖ್ಯರಸ್ತೆ, ಪ್ರಕಾಶ್‌ನಗರ, ರಾಜಾಜಿನಗರ, ಬೆಂಗಳೂರು ಇವರು 
ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಪದ್ಮನಾಭನಗರ ಶಾಖೆ, ಬೆಂಗಳೂರು ಇಲ್ಲಿ ಇವರ ಸ್ಥಿರಾಸ್ತಿಯ ಮೇಲೆ ಗೃಹ ಆಡಮಾನ ಸಾಲವಾಗಿ ರೂ . 
25 ,00,000/ - ( ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಪಡೆದಿದ್ದು, ಸಾಲದ ಕಂತಿನ ಹಣವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ 
ಮಾಡದೇ ಸುಸ್ತಿಯಾದ ಕಾರಣ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಸಾಲಗಾರರ ವಿರುದ್ದ ಕಲಂ 70 ರ ಅಡಿಯಲ್ಲಿ, ದಾವಾ ಸಂಖ್ಯೆ : 
ಆರ್‌ಸಿಎಸ್ / ಸಿಆರ್‌ಡಿ /ಕೆಎಂಇ /8 / 13 /2011 - 12 ರಂತೆ, ದಾವೆ ಹೂಡಿ ದಿನಾಂಕ: 02 - 03 - 2013 ರಂದು ಅವಾರ್ಡ್ ಪಡೆದು, ಸದರಿ ಅವಾರ್ಡ್ 
ಆದೇಶದನ್ವಯ ದಿನಾಂಕ :08- 05 - 2013 ರಂದು ಅಮಲ್ದಾರಿ ಅರ್ಜಿ ಸಂಖ್ಯೆ : ಎಆರ್‌ಬಿ - ಸಿ(45 ) ಸಿಇಪಿ/65 /2013 -14ದಾಖಲು ಮಾಡಿರುತ್ತಾರೆ. ಈ 
ಅಮಲ್ಲಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ.,ಇದರ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ ವಹಿಸಲಾಗಿತ್ತು. ಸದರಿ 
ಮಾರಾಟಾಧಿಕಾರಿಯವರು ಈ ಅಮಲ್ದಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು ಫಾರಂ ನಂ .2 ನ್ನು ಜಾರಿ ಮಾಡಿದಾಗ್ಯೂ ಸಹ ಸಾಲಗಾರರು ಬ್ಯಾಂಕಿಗೆ 
ಸಾಲ ಮರುಪಾವತಿ ಮಾಡಲು ವಿಫಲರಾದ ಕಾರಣ ಸಾಲ ವಸೂಲಾತಿಗಾಗಿ ಅಡಮಾನ ಮಾಡಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಫಾರಂ ನಂ . 6ನ್ನು 
ಜಾರಿ ಮಾಡಲಾಗಿತ್ತು. ಆದರೂ ಸಹ ಸಾಲ ವಸೂಲಿಯಾಗದ ಕಾರಣ ಅಡಮಾನ ಮಾಡಿರುವ ಆಸ್ತಿಯನ್ನು ಹರಾಜಿಗೆ ತರಲು ಫಾರಂ ನಂ . 8 & 9 ರ 
ಹರಾಜು ನೋಟೀಸನ್ನು ನಿಯಮಾನುಸಾರ ಜಾರಿ ಮಾಡಿ, ಸದರಿ ನೋಟೀಸಿನ ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಯಶವಂತಪುರ ವಿಭಾಗದ 
ಉಪನೋಂದಣಾಧಿಕಾರಿರವರ ಕಛೇರಿ, ಬೆಂಗಳೂರು ಉತ್ತರ ತಾಲ್ಲೂಕು ಕಛೇರಿಗಳಲ್ಲಿ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ 
ವಲಯ ವೃತ್ತ, ಬೆಂಗಳೂರು ಈ ಕಾರ್ಯಲಯದಲ್ಲಿ ಪ್ರಕಟಿಸಿ ಮಾರಾಟ ದಿನಾಂಕವನ್ನು ಪ್ರಚಾರ ಮಾಡಿರುವುದಾಗಿ ತಿಳಿಸಿರುತ್ತಾರೆ . ದಿನಾಂಕ: 22 -11 - 2013 
ರ ವಿಜಯಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ದಿನಾಂಕ: 29 - 11 - 2013 ರಂದು ನಿಗಧಿಪಡಿಸಿದ್ದ ಹರಾಜಿಗೆ ಸೂಕ್ತ ಬಿಡ್ಡುದಾರರು ಭಾಗವಹಿಸದ ಕಾರಣ 
ಬಹಿರಂಗ ಹರಾಜನ್ನು ಮುಂದೂಡಿರುತ್ತಾರೆ. ನಂತರವು ಸಾಲಗಾರಿಂದ ಸಾಲ ವಸೂಲಿಯಾಗದೇ ಇದ್ದ ಕಾರಣ ಸಾಲ ವಸೂಲಾತಿ ದೃಷ್ಟಿಯಿಂದ 
ಸ್ಥಿರಾಸ್ತಿಯನ್ನು ಪುನಃ ದಿನಾಂಕ: 06 -12 - 2013 ರಂದು, ದಿನಾಂಕ:12 - 03 - 2014, ದಿನಾಂಕ: 19 - 03 - 2014 , ದಿನಾಂಕ: 11- 09 - 2014, ದಿನಾಂಕ: 18 
09 - 2014 , ದಿನಾಂಕ: 05 - 03 - 2015 ಗಳಂದು ಹರಾಜು ನಿಗಧಿ ಪಡಿಸಿದರೂ ಸಹ ಈ ಹರಾಜುಗಳಲ್ಲಿ ಯಾವ ಬಿಡ್ಡುದಾರರು ಸೂಕ್ತ ದರಕ್ಕೆ ಬಿಡುಮಾಡದ 
ಕಾರಣ ಸದರಿ ಹರಾಜುಗಳನ್ನು ಮುಂದೂಡಿರುವುದಾಗಿ ಮಾರಾಟಾಧಿಕಾರಿಯವರು ತಿಳಿಸಿರುತ್ತಾರೆ. ತದ ನಂತರ ಮಾರಾಟಾಧಿಕಾರಿಯವರು ಈ 
ಸ್ಥಿರಾಸ್ತಿಯನ್ನು ದಿನಾಂಕ:12 - 03 - 2015 ರ ಗುರುವಾರ ಮಧ್ಯಾಹ್ನ 12 -30 ಗಂಟೆಗೆ ಬಹಿರಂಗ ಹರಾಜು ಮಾಡಲು ತೀರ್ಮಾನಿಸಿ, ಇದಕ್ಕೆ ಸಂಬಂಧಪಟ್ಟಂತೆ 
ಫಾರಂ ನಂ . 8 & 9 ಹರಾಜು ನೋಟೀಸನ್ನು ಜಾರಿ ಮಾಡಿ, ದಿನಾಂಕ:06- 03 - 2015 ರ ವಿಜಯಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು ನೋಟೀಸ್ 
ಕರಪತ್ರಗಳನ್ನು ಸ್ಥಿರಾಸ್ತಿಯ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಹಂಚಿ, ದಿನಾಂಕ:12 - 03 - 2015 ಗುರುವಾರದಂದು ಮಧ್ಯಾಹ್ನ 1- 00 ಗಂಟೆಗೆ ಸದರಿ ಬ್ಯಾಂಕಿನ 
ಪ್ರಧಾನ ಕಛೇರಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು, ಈ ಹರಾಜಿನಲ್ಲಿ ಬಿಡ್ಡುದಾರರು ಸಕ್ರೀಯವಾಗಿ ಭಾಗವಹಿಸಿದ್ದರು. ಅಂತಿಮ ಬಿಡ್ಡುದಾರರಾಗಿ ಶ್ರೀಮತಿ 
ಹೆಚ್ . ಆರ್. ಮೈತ್ರಿ ಕೋಂ . ಹೆಚ್ . ಆರ್. ರವಿ ನಂ . 119, 3ನೇ ಮುಖ್ಯರಸ್ತೆ , 5ನೇ ಡಿ ಅಡ್ಡರಸ್ತೆ, 2ನೇ ಹಂತ, ಗಿರಿನಗರ, ಬೆಂಗಳೂರು- 85 ರವರು 
ಹೆಚ್ಚಿನ ಬಿಡ್ಡುದಾರರಾಗಿದ್ದು ರೂ .23. 25 ಲಕ್ಷಗಳಿಗೆ ಬಿಡ್ಡು ಮಾಡಿರುತ್ತಾರೆ. ಮಾರುಕಟ್ಟೆ ಬೆಲೆಗೂ ಮತ್ತು ಗೈಡ್‌ಲೈನ್ ವ್ಯಾಲ್ಯೂಗೂ ಹತ್ತಿರವಿರುವುದರಿಂದ 
ಶ್ರೀಮತಿ ಹೆಚ್ . ಆರ್, ಮೈತ್ರಿ ರವರು ಹೆಚ್ಚಿನ ಬಿಡ್ಡದಾರರಾದ ಪ್ರಯುಕ್ತ ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್ಡನ್ನು ಶ್ರೀಮತಿ ಹೆಚ್. ಆರ್. ಮೈತ್ರಿ ರವರ 
ಹೆಸರಿಗೆ ನಿಲ್ಲಿಸಿರುತ್ತಾರೆ. 
ಈ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಹೆಚ್ . ಆರ್. ಮೈತ್ರಿ ರವರು ರೂ . 23, 25 ,000 /- ಗಳಿಗೆ ಬಿಡ್ ಮಾಡಿದ್ದು, ಇದು ಅತಿ ಹೆಚ್ಚಿನ ಬಿಡ್ಡಾಗಿದ್ದು , 
ಬಿಡ್ಡುದಾರರು ಹರಾಜು ದಿನವೇ ಬಿಡ್ ಮೊತ್ತದಲ್ಲಿ ಶೇ .15 ರ ರೂ . 3 ,48,750 /- ಗಳ ಮೊತ್ತವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
ನಿಯಾಮನುಸಾರ ಡಿಕ್ರಿದಾರ ಬ್ಯಾಂಕಿಗೆ ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಾಮವಳಿಗಳ 
ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ, ಆಸ್ತಿಯನ್ನು 
ಸಾಲಗಾರನೇ ಉಳಿಸಿಕೊಳ್ಳವ ಅವಕಾಶವನ್ನು ನೀಡಿ, ದಿನಾಂಕ: 12 - 03 - 2015 ರಂದು ಸಾಲಗಾರರಾದ ಶ್ರೀ ಪಿ ಮೋಹನ್ ಕುಮಾರ್ ಹಾಗೂ 
ಜಾಮೀನುದಾರರವರಿಗೆ ಆಸ್ತಿ ಹರಾಜಾದ ಬಗ್ಗೆ ಪತ್ರದ ಮುಖೇನ ತಿಳಿಸಿದ್ದು ಹಾಗೂ ಆಸ್ತಿಯು ಹರಾಜಾಗಿರುವ ಬಗ್ಗೆ ದಿನಾಂಕ:15 - 03 - 2015 ರಂದು 
ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ . ಅಲ್ಲದೇ ಸದರಿ ಆಸ್ತಿಯ ಗೋಡೆಯ ಮೇಲೆ ಪ್ರತಿಯನ್ನು ಚುಟುಕಾಯಿಸಿ 
ಫೋಟೋ ತೆಗೆಯಲಾಗಿರುವುದಾಗಿ ತಿಳಿಸಿರುತ್ತಾರೆ . ಆದಾಗ್ಯೂ ಸಹ ಸಾಲಗಾರರಿಂದ ಯಾವುದೇ ಪ್ರತಿಕ್ರಿಯೆ, ಆಕ್ಷೇಪಣೆ ಬಂದಿರುವುದಿಲ್ಲ ಹಾಗೂ 30 
ದಿನಗಳ ಕಾಲಾವಕಾಶ ಮುಗಿದಿರುವುದರಿಂದ, ಶ್ರೀಮೋಹನ್‌ಕುಮಾರ್ ಪಿ ರವರ ಆಸ್ತಿಯನ್ನು ಬಿಟ್ಟು ಮಾಡಿ ಯಶಸ್ವಿ ಬಿಡ್ಡುದಾರರಾದ ಶ್ರೀಮತಿ ಹೆಚ್. ಆರ್. 
ಮೈತ್ರಿ ರವರು ಬಿಡ್ಡು ಮಾಡಿದ ಮೊತ್ತದಲ್ಲಿ ಬಾಕಿ ಇದ್ದ ಶೇ . 85 ರಷ್ಟು ಮೊತ್ತ ರೂ . 19,76,250 /- ಮತ್ತು ಸ್ಟಾಂಪ್ ಶುಲ್ಕ ಹಾಗೂ ನೊಂದಣಿ ಶುಲ್ಕವನ್ನು 


೩೧೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


ರೂ . 1.54 ಲಕ್ಷಗಳನ್ನು ದಿನಾಂಕ: 28 - 04 -2015ರಂದು ಪಾವತಿಸಿದ್ದು, ದಿನಾಂಕ: 12 - 03 - 2015 ರಂದು ನಡೆಸಿದ ಸ್ಥಿರಾಸ್ತಿಯ ಸಾರ್ವಜನಿಕ ಹರಾಜನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಗಳನ್ವಯ ಶ್ರೀಮತಿ ಹೆಚ್. ಆರ್ . ಮೈತ್ರಿ ಕೋಂ . ಜೈಶಂಕರ್ ನಂ . 149/ ಬಿ, 2ನೇ ಮಹಡಿ , 4ನೇ 
ಬ್ಲಾಕ್ , 5ನೇ ಮುಖ್ಯರಸ್ತೆ , ರಾಜಾಜಿನಗರ, ಬೆಂಗಳೂರು-10 ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಸ್ಥಿರೀಕರಣ ಮಾಡಿಕೊಡಬೇಕೆಂದು 
ಉಲ್ಲೇಖ ( 3) ರಂತೆ ಈ ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 

ಈ ಕಾರ್ಯಾಲಯದ ಉಲ್ಲೇಖ (4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ಡಿರುತ್ತಾರೆ. ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಮಧ್ಯಂತರ ಆದೇಶ ತಕರಾರುಗಳು ಬ್ಯಾಂಕಿಗೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ . ಓ ನಕಲು ಪ್ರತಿಗಳನ್ನು ಲಗತ್ತಿಸಿ, ಅಂಶಗಳನ್ನು ಪರಿಶೀಲಿಸಿ ಸದರಿ 
ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು ಕೋರಿರುತ್ತಾರೆ. 

ದಿನಾಂಕ: 12 - 03 - 2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಹಾಗೂ 
ತದನಂತರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ 
ಬಿಡ್ದಾರರಾದ ಶ್ರೀಮತಿ ಹೆಚ್ . ಆರ್. ಮೈತ್ರಿಕೋಂ. ಹೆಚ್ . ಆರ್. ರವಿ ನಂ . 119, 3ನೇ ಮುಖ್ಯರಸ್ತೆ, 5ನೇ ಡಿ ಅಡ್ಡರಸ್ತೆ, 2ನೇ ಹಂತ, ಗಿರಿನಗರ, 
ಬೆಂಗಳೂರು- 85 ಇವರಿಗೆ ರೂ . 23 ,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ . ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್ ಮಾಡಿದ ಪೂರ್ಣ ಮೊತ್ತ ಸಂದಾಯ ಮಾಡಿದ್ದು ಈ 
ಪೈಕಿ ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾಗಿದ್ದ ಬಾಕಿ ಸಾಲವು ಪೂರ್ಣ ಮರು ಪಾವತಿಯಾಗಿರುವುದರಿಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ 
ಯಾವುದೆ ಆಕ್ಷೇಪಣೆಗಳು ಬಾರದೇ ಇರುವುದರಿಂದ ದಿನಾಂಕ: 12 - 03 -2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು 
ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3) ಮತ್ತು (5 ) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊಂಡ ಕ್ರಮಗಳು 
ಕಾನೂನು ಬದ್ಧವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಹರಾಜನ್ನು ಸ್ಥಿರೀಕರಣಗೊಳಿಸುವುದು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು 
ಮನಗೊಂಡು ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ದೊಡ್ಡತಮ್ಮೇಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು , ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ , ನಂ .32 , ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, 2ನೇ ಮಹಡಿ, ರೇಸ್ ಕೋರ್ಸ್ ರಸ್ತೆ, 
ಬೆಂಗಳೂರು- 01 ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ / 39 / ಸಿಎಲ್ಎಂ/2010 ದಿನಾಂಕ: 17 - 02 - 2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 ( 7) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ದಾರಿ ಅರ್ಜಿ ಸಂಖ್ಯೆ : ಎಆರ್‌ಬಿ 
ಸಿ ( 45) ಸಿಇಪಿ /65/ 2013 -14ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ಪಿ . ಮೋಹನ್‌ಕುಮಾರ್ ರವರಿಗೆ ಸೇರಿದ ಈ ಆದೇಶದ ಷೆಡ್ಯೂಲ್‌ನಲ್ಲಿ 
ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ:12 - 03 - 2015 ರಂದು ವಾದಿ ಬ್ಯಾಂಕ್‌ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರಂಗ ಹರಾಜಿನಲ್ಲಿಶ್ರೀಮತಿ ಹೆಚ್ . 
ಆ‌ , ಮೈತ್ರಿ ಕೋಂ . ಹೆಚ್. ಆರ್. ರವಿ ನಂ . 119, 3ನೇ ಮುಖ್ಯರಸ್ತೆ, 5ನೇ ಡಿ ಅಡ್ಡರಸ್ತೆ, 2ನೇ ಹಂತ, ಗಿರಿನಗರ , ಬೆಂಗಳೂರು- 85 ಇವರು ಅತೀ 
ಹೆಚ್ಚಿನ ಬಿಡ್ಡುದಾರರಾಗಿ ಖರೀದಿಸಿದ್ದು ಇವರಿಗೆ ರೂ . 23,25, 000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಈ 
ಕೆಳಗೆ ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 

ಸ್ಥಿರಾಸ್ತಿಯ ವಿವರ 
ಪ್ಲಾಟ್ ನಂ :201, ಒಂದನೇ ಮಹಡಿ, ರೂಪ ಸೆರನಿಟಿ , ಬಿಬಿಎಂಪಿ ನಂ . ಬಿ - 95, ಖಾತಾ ನಂ . 3967 /1965 , ಹೊಸ ಖಾತಾ ನಂ .538, 
ನಾಗದೇವನಹಳ್ಳಿ, ಕೆಂಗೇರಿ ಸಬ್ ಡಿವಿಜನ್, ಬೆಂಗಳೂರು ಫ್ಲಾಟ್‌ನ ಒಟ್ಟು ಸುತ್ತಳತೆ 937 ಅಡಿಗಳು 

ಚೆಕ್ಕು ಬಂದಿ. 
ಪೂರ್ವಕ್ಕೆ : ರಸ್ತೆ 
ಪಶ್ಚಿಮಕ್ಕೆ : ಪ್ಲಾಟ್ ನಂ . 202 
ಉತ್ತರಕ್ಕೆ : ಲಿಪ್ಸ್ 

ದಕ್ಷಿಣಕ್ಕೆ : ಮೆಟ್ಟಿಲುಗಳು 
ಮಾರಾಟವಾದ ಮೊಬಲಗು ರೂ . 23, 25,000 / - ಗಳು 
ಮಾರಾಟ ಮಾಡಿದ ದಿನಾಂಕ: 12 - 03 - 2015 
ಮಾರಾಟದ ಹರಾಜು ಸ್ಥಿರೀಕರಣ ದಿನಾಂಕ: 09 - 06 - 2015 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರಯೊಂದಿಗೆ ದಿನಾಂಕ: 09 - 06- 2015 ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾಧಿಕಾರಿಗಳು ಕೇಂದ್ರವಲಯ ವೃತ್ತ 
ರೇಸ್ ಕೋರ್ಸ್ ರಸ್ತೆ, ಬೆಂಗಳೂರು ನಗರ ಜಿಲ್ಲೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೩೧೬೧ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ನಂ .32, 2ನೇ ಮಹಡಿ, 
ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, ಡಿ .ದೇವರಾಜ ಅರಸು ರಸ್ತೆ (ರೇಸ್ಕೋರ್ಸ್ ರಸ್ತೆ , ಬೆಂಗಳೂರು- 01. 

ಸಿಇಪಿ ಸಂಖ್ಯೆ: ಎಆರ್‌ಬಿ - ಸಿ( 45 ) ಸಿಇಪಿ/ 66 /2013 - 14, ದಿನಾಂಕ : 09 - 06 - 2015 
ವಿಷಯ: ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ ., ಬೆಂಗಳೂರು- 560 055 ಈ ಬ್ಯಾಂಕಿನ ಅಮಲ್ದಾರಿ 

ಸಂಖ್ಯೆ : ಎಆರ್‌ಬಿ - ಸಿ45) ಸಿಇಪಿ/ 66 /2013 - 14ಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ 
ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38 ( 7) 

ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ . 
ಉಲ್ಲೇಖ: 1. ದಾವ ಸಂಖ್ಯೆ : ಆರ್‌ಸಿಎಸ್ / ಸಿಆರ್‌ಡಿ /ಕೆಎಂಇ/8 / 14 /2011 - 12 ದಿನಾಂಕ: 02 - 03 - 2013 

2. ಅಮಲ್ದಾರಿ ಸಂಖ್ಯೆ: ಎಆರ್‌ಬಿ - ಸಿ( 45 )ಸಿಇಪಿ/66/2013 -14 ದಿನಾಂಕ: 08 - 05 -2013 

ಮಾರಾಟಾಧಿಕಾರಿ , ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್‌ಲಿ , ಬೆಂಗಳೂರು ಇವರ 

ವರದಿ ದಿನಾಂಕ : 05 - 05 - 2015 | 
4, ಈ ಕಾರ್ಯಾಲಯದ ಪತ್ರ ದಿನಾಂಕ: 27 - 05 - 2015 
5. ಕಾರ್ಯದರ್ಶಿ, ಕ. ರಾ . ಸ . ಅಪೆಕ್ಸ್ ಬ್ಯಾಂಕ್ ನಿ ., ಚಾಮರಾಜಪೇಟೆ, ಬೆಂಗಳೂರು ರವರ ಪತ್ರ 

ದಿನಾಂಕ: 22 - 05 - 2015 
ಶ್ರೀ ಇಂದ್ರಕುಮಾರ್ ಬಿನ್ ಚಂದ್ರಪ್ಪ, ನಂ .09 , ದಾಸಪಂತ ಲೇನ್ , ಸಂಕಲ್ಪೇಟ್, ಕಬ್ಬನ್‌ಪೇಟ್ , ಸೌತ್‌ರೆಂಜ್ , ಬೆಂಗಳೂರು- 560002 ಇವರು 
ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಪದ್ಮನಾಭನಗರ ಶಾಖೆ, ಬೆಂಗಳೂರು ಇಲ್ಲಿ ಇವರ ಸ್ಥಿರಾಸ್ತಿಯ ಮೇಲೆ ಗೃಹ ಆಡಮಾನ ಸಾಲವಾಗಿ ರೂ . 
25, 00 ,000/ - ( ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ ) ಗಳನ್ನು ಪಡೆದಿದ್ದು , ಸಾಲದ ಕಂತಿನ ಹಣವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ 
ಮಾಡದೇ ಸುಸ್ತಿಯಾದ ಕಾರಣ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಸಾಲಗಾರರ ವಿರುದ್ದ ಕಲಂ 70 ರ ಅಡಿಯಲ್ಲಿ, ದಾವಾ ಸಂಖ್ಯೆ : 
ಆರ್‌ಸಿಎಸ್ / ಸಿಆರ್‌ಡಿ/ಕೆಎಂಇ/8 /14 /2011 -12 ರಂತೆ, ದಾವೆ ಹೂಡಿ ದಿನಾಂಕ: 02 - 03 -2013 ರಂದು ಅವಾರ್ಡ್ ಪಡೆದು , ಸದರಿ ಅವಾರ್ಡ್ 
ಆದೇಶದನ್ವಯ ದಿನಾಂಕ :08 -05- 2013 ರಂದು ಅಮಲ್ಲಾರಿ ಅರ್ಜಿ ಸಂಖ್ಯೆ : ಎಆರ್‌ಬಿ - ಸಿ(45 ) ಸಿಇಪಿ/66 /2013 -14ದಾಖಲು ಮಾಡಿರುತ್ತಾರೆ. ಈ 
ಅಮಲ್ಲಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ.. ಇದರ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ ವಹಿಸಲಾಗಿತ್ತು. ಸದರಿ 
ಮಾರಾಟಾಧಿಕಾರಿಯವರು ಈ ಅಮಲ್ದಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು ಫಾರಂ ನಂ .2 ನ್ನು ಜಾರಿ ಮಾಡಿದಾಗ್ಯೂ ಸಹ ಸಾಲಗಾರರು ಬ್ಯಾಂಕಿಗೆ 
ಸಾಲ ಮರುಪಾವತಿ ಮಾಡಲು ವಿಫಲರಾದ ಕಾರಣ ಸಾಲ ವಸೂಲಾತಿಗಾಗಿ ಅಡಮಾನ ಮಾಡಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಫಾರಂ ನಂ . 6ನ್ನು 
ಜಾರಿ ಮಾಡಲಾಗಿತ್ತು. ಆದರೂ ಸಹ ಸಾಲ ವಸೂಲಿಯಾಗದ ಕಾರಣ ಅಡಮಾನ ಮಾಡಿರುವ ಆಸ್ತಿಯನ್ನು ಹರಾಜಿಗೆ ತರಲು ಫಾರಂ ನಂ . 8 & 9 ರ 
ಹರಾಜು ನೋಟೀಸನ್ನು ನಿಯಮಾನುಸಾರ ಜಾರಿ ಮಾಡಿ, ಸದರಿ ನೋಟೀಸಿನ ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಯಶವಂತಪುರ ವಿಭಾಗದ 
ಉಪನೋಂದಣಾಧಿಕಾರಿರವರ ಕಛೇರಿ, ಬೆಂಗಳೂರು ಉತ್ತರ ತಾಲ್ಲೂಕು ಕಛೇರಿಗಳಲ್ಲಿ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಕೇಂದ್ರ 
ವಲಯ ವೃತ್ತ , ಬೆಂಗಳೂರು ಈ ಕಾರ್ಯಲಯದಲ್ಲಿ ಪ್ರಕಟಿಸಿ ಮಾರಾಟ ದಿನಾಂಕವನ್ನು ಪ್ರಚಾರ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ದಿನಾಂಕ: 22 -11- 2013 
ರ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ದಿನಾಂಕ: 29 -11 - 2013 ರಂದು ನಿಗಧಿಪಡಿಸಿದ್ದ ಹರಾಜಿಗೆ ಸೂಕ್ತ ಬಿಡ್ಡುದಾರರು ಭಾಗವಹಿಸದ ಕಾರಣ 
ಬಹಿರಂಗ ಹರಾಜನ್ನು ಮುಂದೂಡಿರುತ್ತಾರೆ. ನಂತರವು ಸಾಲಗಾರಿಂದ ಸಾಲ ವಸೂಲಿಯಾಗದೇ ಇದ್ದ ಕಾರಣ ಸಾಲ ವಸೂಲಾತಿ ದೃಷ್ಟಿಯಿಂದ 
ಸ್ಥಿರಾಸ್ತಿಯನ್ನು ಪುನಃ ದಿನಾಂಕ : 06 - 12 - 2013 ರಂದು, ದಿನಾಂಕ: 12 - 03 - 2014, ದಿನಾಂಕ: 19 - 03 - 2014 , ದಿನಾಂಕ: 11 - 09 - 2014, ದಿನಾಂಕ : 18 
09 - 2014, ದಿನಾಂಕ: 05 - 03 - 2015 ಗಳಂದು ಹರಾಜು ನಿಗಧಿ ಪಡಿಸಿದರೂ ಸಹ ಈ ಹರಾಜುಗಳಲ್ಲಿ ಯಾವ ಬಿಡ್ಡುದಾರರು ಸೂಕ್ತ ದರಕ್ಕೆ ಬಿಡುಮಾಡದ 
ಕಾರಣ ಸದರಿ ಹರಾಜುಗಳನ್ನು ಮುಂದೂಡಿರುವುದಾಗಿ ಮಾರಾಟಾಧಿಕಾರಿಯವರು ತಿಳಿಸಿರುತ್ತಾರೆ. ತದನಂತರ ಮಾರಾಟಾಧಿಕಾರಿಯವರು ಈ ಸ್ಥಿರಾಸ್ತಿಯನ್ನು 
ದಿನಾಂಕ:12 - 03 - 2015 ರ ಗುರುವಾರ ಮಧ್ಯಾಹ್ನ 1 - 00 ಗಂಟೆಗೆ ಬಹಿರಂಗ ಹರಾಜು ಮಾಡಲು ತೀರ್ಮಾನಿಸಿ, ಇದಕ್ಕೆ ಸಂಬಂಧಪಟ್ಟಂತೆ ಫಾರಂ ನಂ . 
8 & 9ರ ಹರಾಜು ನೋಟೀಸ್‌ಗಳನ್ನು ಜಾರಿ ಮಾಡಿ, ದಿನಾಂಕ:06 - 03 - 2015 ರ ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು ನೋಟೀಸ್ 
ಕರಪತ್ರಗಳನ್ನು ಸ್ಥಿರಾಸ್ತಿಯ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಹಂಚಿ, ದಿನಾಂಕ:12 -03- 2015 ಗುರುವಾರದಂದು ಮಧ್ಯಾಹ್ನ 12 - 30 ಗಂಟೆಗೆ ಸದರಿ 
ಬ್ಯಾಂಕಿನ ಪ್ರಧಾನ ಕಛೇರಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು, ಈ ಹರಾಜಿನಲ್ಲಿ 6 ಜನ ಬಿಡ್ಡುದಾರರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಅಂತಿಮ 
ಬಿಡ್ಡುದಾರರಾಗಿ ಶ್ರೀ ಬಿ. ಜೈಶಂಕರ್‌ಬಿನ್ ಕೆ. ಎಸ್. ಭಕ್ತವಾಚಲು ನಂ . 149/ ಬಿ , 2ನೇ ಮಹಡಿ , 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್ , ರಾಜಾಜಿನಗರ, 
ಬೆಂಗಳೂರು- 10 ರವರು ಹೆಚ್ಚಿನ ಬಿಡ್ಡುದಾರರಾಗಿದ್ದು ರೂ . 23 . 25 ಲಕ್ಷಗಳಿಗೆ ಬಿಡ್ಡು ಮಾಡಿರುತ್ತಾರೆ. ಮಾರುಕಟ್ಟೆ ಬೆಲೆಗೂ ಮತ್ತು ಗೈಡ್‌ಲೈನ್ ಬೆಲೆಗೂ 
ಹತ್ತಿರವಿರುವುದರಿಂದ ಶ್ರೀ ಬಿ. ಜೈಶಂಕರ್‌ರವರು ಹೆಚ್ಚಿನ ಬಡ್ಡದಾರರಾದ ಪ್ರಯುಕ್ತ ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್ಡನ್ನು ಶ್ರೀ ಬಿ . ಜೈಶಂಕರ್‌ರವರ 
ಹೆಸರಿಗೆ ನಿಲ್ಲಿಸಿರುತ್ತಾರೆ. 

ಈ ಬಹಿರಂಗ ಹರಾಜಿನಲ್ಲಿ ಶ್ರೀ ಬಿ . ಜೈಶಂಕರ್ ರವರು ರೂ .23,25 ,000/ - ಗಳಿಗೆ ಬಿಡ್ ಮಾಡಿದ್ದು , ಇದು ಅತಿ ಹೆಚ್ಚಿನ ಬಿಡ್ಡಾಗಿದ್ದು, 
ಬಿಡ್ಡುದಾರರು ಹರಾಜು ದಿನವೇ ಬಿಡ್ ಮೊತ್ತದಲ್ಲಿ ಶೇ . 15 ರ ಮೊತ್ತವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ನಿಯಾಮನುಸಾರ ಡಿಕ್ರಿದಾರ ಬ್ಯಾಂಕಿಗೆ 
ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಾಮವಳಿಗಳ ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು 
ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ , ಆಸ್ತಿಯನ್ನು ಸಾಲಗಾರನೇ ಉಳಿಸಿಕೊಳ್ಳವ ಅವಕಾಶವನ್ನು ನೀಡಿ, 
ದಿನಾಂಕ: 12 - 03 - 2015 ರಂದು ಸಾಲಗಾರರಾದ ಶ್ರೀ ಇಂದ್ರಕುಮಾರ್ ಬಿನ್ ಚಂದ್ರಪ್ಪ ಹಾಗೂ ಜಾಮೀನುದಾರರಾದ ಶ್ರೀ ಸ್ವಾಮಿ ಎ . ಸಿ. ಎಂ ರವರಿಗೆ ಆಸ್ತಿ 
ಹರಾಜಾದ ಬಗ್ಗೆ ಪತ್ರದ ಮುಖೇನ ತಿಳಿಸಿದ್ದು ಹಾಗೂ ಆಸ್ತಿಯು ಹರಾಜಾಗಿರುವ ಬಗ್ಗೆ ದಿನಾಂಕ:15 - 03 - 2015 ರಂದು ವಿಜಯ ಕರ್ನಾಟಕ ದಿನ 
ಪತ್ರಿಕೆಯಲ್ಲಿ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ . ಅಲ್ಲದೇ ಸದರಿ ಆಸ್ತಿಯ ಗೋಡೆಯ ಮೇಲೆ ಪ್ರತಿಯನ್ನು ಚುಟುಕಾಯಿಸಿ ಫೋಟೋ ತೆಗೆಯಲಾಗಿರುವುದಾಗಿ 
ತಿಳಿಸಿರುತ್ತಾರೆ. ಆದಾಗ್ಯೂ ಸಹ ಸಾಲಗಾರರಿಂದ ಯಾವುದೇ ಪ್ರತಿಕ್ರಿಯೆ , ಆಕ್ಷೇಪಣೆ ಬಂದಿರುವುದಿಲ್ಲ ಹಾಗೂ 30 ದಿನಗಳ ಕಾಲಾವಕಾಶ 


೩೧೬೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೯ , ೨೦೧೫ 

ಭಾಗ ೩ 
ಮುಗಿದಿರುವುದರಿಂದ, ಶ್ರೀಇಂದ್ರಕುಮಾರ್ ಬಿನ್ ಚಂದ್ರಪ್ಪ ರವರ ಆಸ್ತಿಯನ್ನು ಬಿಟ್ಟು ಮಾಡಿ ಯಶಸ್ವಿ ಬಿಡ್ಡುದಾರರಾದ ಶ್ರೀ ಬಿ. ಜೈಶಂಕರ್ ರವರು ಬಿಡು 
ಮಾಡಿದ ಮೊತ್ತದಲ್ಲಿ ಬಾಕಿ ಇದ್ದ ಶೇ 85 ರಷ್ಟು ಮೊತ್ತ ರೂ . 1976,250/ - ಮತ್ತು ಸ್ಟಾಂಪ್ ಶುಲ್ಕ ಹಾಗೂ ನೊಂದಣಿ ಶುಲ್ಕವನ್ನು ರೂ . 1.54 ಲಕ್ಷಗಳನ್ನು 
ದಿನಾಂಕ: 28 - 04 - 2015 ರಂದು ಪಾವತಿಸಿದ್ದು , ದಿನಾಂಕ: 12 - 03 - 2015 ರಂದು ನಡೆಸಿದ ಸ್ಥಿರಾಸ್ತಿಯ ಸಾರ್ವಜನಿಕ ಹರಾಜನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಹಾಗೂ ನಿಯಮಗಳನ್ವಯ ಶ್ರೀಬಿ. ಜೈಶಂಕರ್ ಬಿನ್ ಕೆ. ಎಸ್ . ಭಕ್ತವಾಚಲು ನಂ . 149/ ಬಿ , 2ನೇ ಮಹಡಿ, 5ನೇ ಮುಖ್ಯರಸ್ತೆ , 4ನೇ 
ಬ್ಲಾಕ್ , ರಾಜಾಜಿನಗರ , ಬೆಂಗಳೂರು-10ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಸ್ಥಿರೀಕರಣ ಮಾಡಿಕೊಡಬೇಕೆ 

ಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಸ್ಥಿರೀಕರಣ ಮಾಡಿಕೊಡಬೇಕೆಂದು ಉಲ್ಲೇಖ (3) ರಂತೆ ಈ 
ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 

ಈ ಕಾರ್ಯಾಲಯದ ಉಲ್ಲೇಖ (4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ನೀಡಿರುತ್ತಾರೆ. ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಮಧ್ಯಂತರ ಆದೇಶ ತಕರಾರುಗಳು ಬ್ಯಾಂಕಿಗೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ . ಓ ನಕಲು ಪ್ರತಿಗಳನ್ನು ಲಗತ್ತಿಸಿ , ಅಂಶಗಳನ್ನು ಪರಿಶೀಲಿಸಿ ಸದರಿ 
ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು ಕೋರಿರುತ್ತಾರೆ. 

ದಿನಾಂಕ: 12 - 03 - 2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಹಾಗೂ 
ತದನಂತರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ 
ಬಿಡ್‌ದಾರರಾದ ಶ್ರೀ ಬಿ . ಜೈಶಂಕರ್ ಬಿನ್ ಕೆ. ಎಸ್. ಭಕ್ತವಾಚಲು ನಂ . 149/ ಬಿ , 2ನೇ ಮಹಡಿ, 5ನೇ ಮುಖ್ಯರಸ್ತೆ , 4ನೇ ಬ್ಲಾಕ್ , ರಾಜಾಜಿನಗರ, 
ಬೆಂಗಳೂರು- 10ಇವರಿಗೆ ರೂ . 23 ,25 ,000/ - (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್ ಮಾಡಿದ್ದ ಪೂರ್ಣ ಮೊತ್ತವನ್ನು ಸಂದಾಯ ಮಾಡಿದ್ದು 
ಈ ಪೈಕಿ ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾಗಿದ್ದ ಬಾಕಿ ಸಾಲವು ಪೂರ್ಣ ಮರು ಪಾವತಿಯಾಗಿರುವುದರಿಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ 
ಯಾವುದೇ ಆಕ್ಷೇಪಣೆಗಳನ್ನು ಬಾರದೇ ಇರುವುದರಿಂದ ದಿನಾಂಕ: 12 - 03 - 2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ 
ಹರಾಜನ್ನು ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3) ಮತ್ತು (5) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊಂಡ 
ಕ್ರಮಗಳು ಕಾನೂನು ಬದ್ಧವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಹರಾಜನ್ನು ಸ್ಥಿರೀಕರಣಗೊಳಿಸುವುದು ನ್ಯಾಯಸಮ್ಮತವೆಂದು ಈ 
ನ್ಯಾಯಾಲಯವು ಮನಗೊಂಡು ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ದೊಡ್ಡತಮ್ಮೇಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಕಛೇರಿ, ಕೇಂದ್ರ ವಲಯ ವೃತ್ತ, ನಂ .32, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, 2ನೇ ಮಹಡಿ, ರೇಸ್ ಕೋರ್ಸ್ ರಸ್ತೆ, 

ಬೆಂಗಳೂರು- 01 ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ / 39 / ಸಿಎಲ್‌ಎಂ/2010 ದಿನಾಂಕ: 17 - 02 - 2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 ( 7) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ದಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ 
ಸಿ ( 45 ) ಸಿಇಪಿ /66/2013 -14ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ಇಂದ್ರಕುಮಾರ್ ಬಿನ್ ಚಂದ್ರಪ್ಪ ರವರಿಗೆ ಸೇರಿದ ಈ ಆದೇಶದ ಷೆಡ್ಯೂಲ್‌ನಲ್ಲಿ 
ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ: 12 - 03 - 2015 ರಂದು ವಾದಿ ಬ್ಯಾಂಕ್ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರಂಗ ಹರಾಜಿನಲ್ಲಿ ಬಿ. 
ಜೈಶಂಕರ್‌ ಬಿನ್ ಕೆ. ಎಸ್. ಭಕ್ತವಾಚಲು ನಂ . 149/ ಬಿ , 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್ , ರಾಜಾಜಿನಗರ, ಬೆಂಗಳೂರು-10 ಇವರು ಅತೀ 
ಹೆಚ್ಚಿನ ಬಿಡ್ಡುದಾರರಾಗಿ ಖರೀದಿಸಿದ್ದು ಇವರಿಗೆ ರೂ . 23, 25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಈ ಕೆಳಗೆ 
ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 

ಸ್ಥಿರಾಸ್ತಿಯ ವಿವರ 
ಪ್ಲಾಟ್ ನಂ :202 , ಒಂದನೇ ಮಹಡಿ, ರೂಪ ಸೆರನಿಟಿ , ಬಿಬಿಎಂಪಿ ನಂ . ಬಿ - 95, ಖಾತಾ ನಂ . 39671965, ನಾಗದೇವನಹಳ್ಳಿ, ಕೆಂಗೇರಿ ಸಬ್ 
ಡಿವಿಜನ್, ಬೆಂಗಳೂರು ಫ್ಲಾಟ್‌ನ ಒಟ್ಟು ಸುತ್ತಳತೆ 937 ಅಡಿಗಳು 

ಚೆಕ್ಕು ಬಂದಿ. 
ಪೂರ್ವಕ್ಕೆ : ಫ್ಲಾಟ್ ನಂ .201 
ಪಶ್ಚಿಮಕ್ಕೆ : ಖಾಲಿ ಸ್ವತ್ತು 
ಉತ್ತರಕ್ಕೆ : ಲಿಪ್ 
ದಕ್ಷಿಣಕ್ಕೆ : ಮೆಟ್ಟಿಲುಗಳು (ಸ್ಟೇರ್ ಕೇಸ್) 


ಮಾರಾಟವಾದ ಮೊಬಲಗು ರೂ . 23, 25,000/ - ಗಳು 
ಮಾರಾಟ ಮಾಡಿದ ದಿನಾಂಕ: 12 - 03 - 2015 
ಮಾರಾಟದ ಹರಾಜು ಸ್ಥಿರೀಕರಣ ದಿನಾಂಕ : 09 - 06 - 2015 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರಯೊಂದಿಗೆ ದಿನಾಂಕ: 09 - 06 - 2015 ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಹಾಗೂ ವಸೂಲಾಧಿಕಾರಿಗಳು ಕೇಂದ್ರವಲಯ ವೃತ್ತ 
ರೇಸ್ ಕೋರ್ಸ್ ರಸ್ತೆ, ಬೆಂಗಳೂರು ನಗರ ಜಿಲ್ಲೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

೩೧೬೩ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ನಂ .32 , 2ನೇ ಮಹಡಿ , ಕರ್ನಾಟಕ ರಾಜ್ಯ 

ಸಹಕಾರ ಮಹಾಮಂಡಲದ ಕಟ್ಟಡ, ಡಿ.ದೇವರಾಜ ಅರಸು ರಸ್ತೆ (ರೇಸ್‌ಕೋರ್ಸ್ ರಸ್ತೆ , ಬೆಂಗಳೂರು- 01 . 

ಸಿಇಪಿ ಸಂಖ್ಯೆ: ಎಆರ್‌ಬಿ - ಸಿ ( 45 ) ಸಿಇಪಿ/402 /2012 - 13, ದಿನಾಂಕ: 09 - 06 -2015 
ವಿಷಯ : ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಬೆಂಗಳೂರು-560 055 ಈ ಬ್ಯಾಂಕಿನ ಅಮಲ್ದಾರಿ 

ಸಂಖ್ಯೆ:ಎಆರ್‌ಬಿ - ಸಿ (45) ಸಿಇಪಿ /402 /2012 - 13ಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ 
ಸಾಲಗಾರರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38 ( 7) 

ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ . 
ಉಲ್ಲೇಖ: 1. ದಾವ ಸಂಖ್ಯೆ: ಆರ್‌ಸಿಎಸ್/ ಸಿಆರ್‌ಡಿ/ಕೆಎಂಇ /8/108/2011 -12 ದಿನಾಂಕ: 04 - 09 - 2012 

2. ಅಮಲ್ಲಾರಿಸಂಖ್ಯೆ : ಎಆರ್‌ಬಿ - ಸಿ( 45 ) ಸಿಇಪಿ/ 402 /2012 - 13 ದಿನಾಂಕ: 15 -11 - 2012 

ಮಾರಾಟಾಧಿಕಾರಿ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಲಿ., ಬೆಂಗಳೂರು ಇವರ 

ವರದಿ ದಿನಾಂಕ: 05 - 05 - 2015 
4 . ಈ ಕಾರ್ಯಾಲಯದ ಪತ್ರ ದಿನಾಂಕ: 21 - 05 - 2015 
5, ಕಾರ್ಯದರ್ಶಿ , ಕ. ರಾ .ಸ, ಅಪೆಕ್ಸ್ ಬ್ಯಾಂಕ್ ನಿ., ಚಾಮರಾಜಪೇಟೆ, ಬೆಂಗಳೂರು ರವರ ಪತ್ರ 

ದಿನಾಂಕ: 22 - 05 - 2015 
ಶ್ರೀ ರಘುಕುಮಾರ್ ಎಸ್ . ಜೆ. ನಂ . 220, 1ನೇ ಮುಖ್ಯ ರಸ್ತೆ , ಮಂಜುನಾಥ್ ನಗರ, 3ನೇ ಹಂತ, ರಾಜಾಜಿನಗರ , ಬೆಂಗಳೂರು-560002 
ಇವರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಪದ್ಮನಾಭನಗರ ಶಾಖೆ, ಬೆಂಗಳೂರು ಇಲ್ಲಿ ಇವರ ಸ್ಥಿರಾಸ್ತಿಯ ಮೇಲೆ ಗೃಹ ಆಡಮಾನ ಸಾಲವಾಗಿ 
ರೂ . 25, 00 ,000 / - ( ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಪಡೆದಿದ್ದು, ಸಾಲದ ಕಂತಿನ ಹಣವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ 
ಮಾಡದೇ ಸುಸ್ತಿಯಾದ ಕಾರಣ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಸಾಲಗಾರರ ವಿರುದ್ದ ಕಲಂ 70 ರ ಅಡಿಯಲ್ಲಿ, ದಾವಾ ಸಂಖ್ಯೆ: 
ಆರ್‌ಸಿಎಸ್ / ಸಿಆರ್‌ಡಿ/ಕೆಎಂಇ /8 08 /2011- 12 ರಂತೆ, ದಾವೆ ಹೂಡಿ ದಿನಾಂಕ: 04 - 09 - 2012 ರಂದು ಅವಾರ್ಡ್ ಪಡೆದು, ಸದರಿ ಅವಾರ್ಡ್ 
ಆದೇಶದನ್ವಯ ದಿನಾಂಕ:15 -11- 2012 ರಂದು ಅಮಲ್ದಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ - ಸಿ(45) ಸಿಇಪಿ/402 /2012-13ದಾಖಲು ಮಾಡಿರುತ್ತಾರೆ. ಈ 
ಅಮಲ್ದಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಇದರ ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ ವಹಿಸಲಾಗಿತ್ತು. ಸದರಿ 
ಮಾರಾಟಾಧಿಕಾರಿಯವರು ಈ ಅಮಲ್ದಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು ಫಾರಂ ನಂ .2 ನ್ನು ಜಾರಿ ಮಾಡಿದಾಗ್ಯೂ ಸಹ ಸಾಲಗಾರರು ಬ್ಯಾಂಕಿಗೆ 
ಸಾಲ ಮರುಪಾವತಿ ಮಾಡಲು ವಿಫಲರಾದ ಕಾರಣ ಸಾಲ ವಸೂಲಾತಿಗಾಗಿ ಅಡಮಾನ ಮಾಡಿದ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಫಾರಂ ನಂ . 6ನ್ನು 
ಜಾರಿಮಾಡಲಾಗಿತ್ತು. ಆದರೂ ಸಹ ಸಾಲ ವಸೂಲಿಯಾಗದ ಕಾರಣ ಅಡಮಾನ ಮಾಡಿರುವ ಆಸ್ತಿಯನ್ನು ಹರಾಜಿಗೆ ತರಲು ಫಾರಂ ನಂ . 8 & 9 ರ 
ಹರಾಜು ನೋಟೀಸನ್ನು ನಿಯಮಾನುಸಾರ ಜಾರಿ ಮಾಡಿ, ಸದರಿ ನೋಟೀಸಿನ ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಯಶವಂತಪುರ ವಿಭಾಗದ 
ಉಪನೋಂದಣಾಧಿಕಾರಿರವರ ಕಛೇರಿ, ಬೆಂಗಳೂರು ಉತ್ತರ ತಾಲ್ಲೂಕು ಕಛೇರಿಗಳಲ್ಲಿ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಕೇಂದ್ರ 
ವಲಯ ವೃತ್ತ, ಬೆಂಗಳೂರು ಈ ಕಾರ್ಯಲಯದಲ್ಲಿ ಪ್ರಕಟಿಸಿ ಮಾರಾಟ ದಿನಾಂಕವನ್ನು ಪ್ರಚಾರ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ದಿನಾಂಕ:22 - 06 - 2013 
ರ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ದಿನಾಂಕ: 29 - 06 - 2013 ರಂದು ನಿಗಧಿಪಡಿಸಿದ್ದ ಹರಾಜಿಗೆ ಸೂಕ್ತ ಬಿಡ್ಡುದಾರರು ಭಾಗವಹಿಸದ ಕಾರಣ 
ಬಹಿರಂಗ ಹರಾಜನ್ನು ಮುಂದೂಡಿರುತ್ತಾರೆ. ನಂತರವು ಸಾಲಗಾರಿಂದ ಸಾಲ ವಸೂಲಿಯಾಗದೇ ಇದ್ದ ಕಾರಣ ಸಾಲ ವಸೂಲಾತಿ ದೃಷ್ಟಿಯಿಂದ 
ಸ್ಥಿರಾಸ್ತಿಯನ್ನು ಪುನಃ ದಿನಾಂಕ: 29 - 06 - 2013 ರಂದು, ದಿನಾಂಕ: 23 - 11 - 2013, ದಿನಾಂಕ : 12 - 03 - 2014 , ದಿನಾಂಕ: 19 - 03 - 2014, ದಿನಾಂಕ: 11 
09 - 2014 , ದಿನಾಂಕ: 18 - 09 - 2014 , ದಿನಾಂಕ: 05 - 03 - 2015 ಗಳಂದು ಹರಾಜು ನಿಗಧಿ ಪಡಿಸಿದರೂ ಸಹ ಈ ಹರಾಜುಗಳಲ್ಲಿಯಾವ ಬಿಡ್ಡುದಾರರು 
ಸೂಕ್ತ ದರಕ್ಕೆ ಬಿಡುಮಾಡದ ಕಾರಣ ಸದರಿ ಹರಾಜುಗಳನ್ನು ಮುಂದೂಡಿರುವುದಾಗಿ ಮಾರಾಟಾಧಿಕಾರಿಯವರು ತಿಳಿಸಿರುತ್ತಾರೆ. ತದನಂತರ 
ಮಾರಾಟಾಧಿಕಾರಿಯವರು ಈ ಸ್ಥಿರಾಸ್ತಿಯನ್ನು ದಿನಾಂಕಕ:12 - 03 - 2015 ರ ಗುರುವಾರ ಮಧ್ಯಾಹ್ನ 12 - 00 ಗಂಟೆಗೆ ಬಹಿರಂಗ ಹರಾಜು ಮಾಡಲು 
ತೀರ್ಮಾನಿಸಿ , ಇದಕ್ಕೆ ಸಂಬಂಧಪಟ್ಟಂತೆ ಫಾರಂ ನಂ . 8 & 9 ಹರಾಜು ನೋಟೀಸನ್ನು ಜಾರಿ ಮಾಡಿ, ದಿನಾಂಕ:06 - 03 - 2015 ರ ವಿಜಯ ಕರ್ನಾಟಕ ದಿನ 
ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು.ನೋಟೀಸ್ ಕರಪತ್ರಗಳನ್ನು ಸ್ಥಿರಾಸ್ತಿಯ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಹಂಚಿ, ದಿನಾಂಕ :12- 03 - 2015 ಗುರುವಾರದಂದು 
ಮಧ್ಯಾಹ್ನ 12 - 00 ಗಂಟೆಗೆ ಸದರಿ ಬ್ಯಾಂಕಿನ ಪ್ರಧಾನ ಕಛೇರಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು , ಈ ಹರಾಜಿನಲ್ಲಿ 6ಜನ ಬಿಡ್ಡುದಾರರು ಸಕ್ರೀಯವಾಗಿ 
ಭಾಗವಹಿಸಿದ್ದರು. ಅಂತಿಮ ಬಿಡ್ಡುದಾರರಾಗಿ ಶ್ರೀಮತಿ ಅನಿತಾ ಜೈಶಂಕರ್‌ಕೋಂ. ಜೈಶಂಕರ್‌ ನಂ . 149/ ಬಿ, 2ನೇ ಮಹಡಿ, 5ನೇ ಮುಖ್ಯ ರಸ್ತೆ, 4ನೇ ಬ್ಲಾಕ್ , 
ರಾಜಾಜಿನಗರ, ಬೆಂಗಳೂರು-10 ರವರು ಹೆಚ್ಚಿನ ಬಿಡ್ಡುದಾರರಾಗಿದ್ದು ರೂ .23.25 ಲಕ್ಷಗಳಿಗೆ ಬಿಡ್ಡು ಮಾಡಿರುತ್ತಾರೆ. ಮಾರುಕಟ್ಟೆ ಬೆಲೆಗೂ ಮತ್ತು ಗೈಡ್‌ಲೈನ್ 
ವ್ಯಾಲ್ಯೂಗೂ ಹತ್ತಿರವಿರುವುದರಿಂದ ಶ್ರೀಮತಿ ಅನಿತಾ ಜೈಶಂಕರ್‌ರವರು ಹೆಚ್ಚಿನ ಬಡ್ಡದಾರರಾದ ಪ್ರಯುಕ್ತ ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್ಡನ್ನು 
ಶ್ರೀಮತಿ ಅನಿತಾ ಜೈಶಂಕರ್‌ರವರ ಹೆಸರಿಗೆ ನಿಲ್ಲಿಸಿರುತ್ತಾರೆ. 

ಈ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಅನಿತಾ ಜೈಶಂಕರ್ ರವರು ರೂ . 23, 25,000 /- ಗಳಿಗೆ ಬಿಡ್ ಮಾಡಿದ್ದು, ಇದು ಅತಿ ಹೆಚ್ಚಿನ ಬಿಡ್ಡಾಗಿದ್ದು , 
ಬಿಡ್ಡುದಾರರು ಹರಾಜು ದಿನವೇ ಬಿಡ್ ಮೊತ್ತದಲ್ಲಿಶೇ 15 ರ ರೂ . 3,48, 750 / - ಗಳ ಮೊತ್ತವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
ನಿಯಾಮನುಸಾರ ಡಿಕ್ರಿದಾರ ಬ್ಯಾಂಕಿಗೆ ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಾಮವಳಿಗಳ 
ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ, ಆಸ್ತಿಯನ್ನು 
ಸಾಲಗಾರನೇ ಉಳಿಸಿಕೊಳ್ಳವ ಅವಕಾಶವನ್ನು ನೀಡಿ, ದಿನಾಂಕ : 12 - 03- 2015 ರಂದು ಸಾಲಗಾರರಾದ ಶ್ರೀ ರಘುಕುಮಾರ್ ಎಸ್. ಜೆ. ಹಾಗೂ 
ಜಾಮೀನುದಾರರಾದ ಶ್ರೀ ಸುರೇಶ್ ರವರಿಗೆ ಆಸ್ತಿ ಹರಾಜಾದ ಬಗ್ಗೆ ಪತ್ರದ ಮುಖೇನ ತಿಳಿಸಿದ್ದು ಹಾಗೂ ಆಸ್ತಿಯು ಹರಾಜಾಗಿರುವ ಬಗ್ಗೆ 
ದಿನಾಂಕ:15 - 03 - 2015 ರಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟಿಸಿರುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ ಸದರಿ ಆಸ್ತಿಯ ಗೋಡೆಯ ಮೇಲೆ 


೩೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೯ , ೨೦೧೫ 


ಭಾಗ ೩ 


ಪ್ರತಿಯನ್ನು ಚುಟುಕಾಯಿಸಿ ಫೋಟೋ ತೆಗೆಯಲಾಗಿರುವುದಾಗಿ ತಿಳಿಸಿರುತ್ತಾರೆ. ಆದಾಗ್ಯೂ ಸಹ ಸಾಲಗಾರರಿಂದ ಯಾವುದೇ ಪ್ರತಿಕ್ರಿಯೆ, ಆಕ್ಷೇಪಣೆ 
ಬಂದಿರುವುದಿಲ್ಲ ಹಾಗೂ 30 ದಿನಗಳ ಕಾಲಾವಕಾಶ ಮುಗಿದಿರುವುದರಿಂದ, ಶ್ರೀ ರಘುಕುಮಾರ್ ಎಸ್ . ಜೆ. ರವರ ಆಸ್ತಿಯನ್ನು ಬಿಟ್ಟು ಮಾಡಿ ಯಶಸ್ವಿ 
ಬಿಡ್ಡುದಾರರಾದ ಶ್ರೀಮತಿ ಅನಿತಾ ಜೈಶಂಕರ್ ರವರುಬಿಡ್ಡು ಮಾಡಿದ ಮೊತ್ತದಲ್ಲಿ ಬಾಕಿ ಇದ್ದ ಶೇ 85 ರಷ್ಟು ಮೊತ್ತ ರೂ . 19 ,76,250/- ಮತ್ತು ಸ್ಟಾಂಪ್ 
ಶುಲ್ಕ ಹಾಗೂ ನೊಂದಣಿ ಶುಲ್ಕವನ್ನು ರೂ . 1.54 ಲಕ್ಷಗಳನ್ನು ದಿನಾಂಕ : 28 -04 -2015 ರೊಳಗೆ ಪಾವತಿಸಿದ್ದು , ದಿನಾಂಕ: 12 - 03 - 2015 ರಂದು 
ನಡೆಸಿದಸ್ಥಿರಾಸ್ತಿಯ ಸಾರ್ವಜನಿಕ ಹರಾಜನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ನಿಯಮಗಳನ್ವಯ ಶ್ರೀಮತಿ ಅನಿತಾ ಜೈಶಂಕರ್‌ಕೋಂ. 
ಜೈಶಂಕರ್ ನಂ . 149 / ಬಿ , 2ನೇ ಮಹಡಿ, 5ನೇ ಮುಖ್ಯರಸ್ತೆ , 4ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು- 10ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ 
ಹರಾಜನ್ನು ಸ್ಥಿರೀಕರಣ ಮಾಡಿಕೊಡಬೇಕೆಂದು ಉಲ್ಲೇಖ (3) ರಂತೆ ಈ ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 

ಈ ಕಾರ್ಯಾಲಯದ ಉಲ್ಲೇಖ ( 4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ನೀಡಿರುತ್ತಾರೆ. ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ನ್ಯಾಯಾಲಯದಿಂದ ತಡೆಯಾಜ್ಞೆ ಮಧ್ಯಂತರ ಆದೇಶ ತಕರಾರುಗಳು ಬ್ಯಾಂಕಿಗೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ. ಓ ನಕಲು ಪ್ರತಿಗಳನ್ನು ಲಗತ್ತಿಸಿ, ಅಂಶಗಳನ್ನು ಪರಿಶೀಲಿಸಿ ಸದರಿ 
ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು ಕೋರಿರುತ್ತಾರೆ. 

ದಿನಾಂಕ: 12 - 03 - 2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಹಾಗೂ 
ತದನಂತರ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ ಬಿಡ್ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ 
ಬಿಡ್‌ದಾರರಾದ ಶ್ರೀಮತಿ ಅನಿತಾ ಜೈಶಂಕರ್ ಕೋಂ . ಜೈಶಂಕರ್ ನಂ . 149/ ಬಿ, 2ನೇ ಮಹಡಿ, 5ನೇ ಮುಖ್ಯರಸ್ತೆ, 4ನೇ ಬ್ಲಾಕ್ , ರಾಜಾಜಿನಗರ, 
ಬೆಂಗಳೂರು- 10 ಇವರಿಗೆ ರೂ . 23,25,000/- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್ ಮಾಡಿದ ಪೂರ್ಣ ಸಂದಾಯ ಮಾಡಿದ್ದು ಈ ಪೈಕಿ 
ಬಾಕಿದಾರರು ವಾದಿ ಬ್ಯಾಂಕಿಗೆ ಪಾವತಿಸಬೇಕಾಗಿದ್ದ ಬಾಕಿ ಸಾಲವು ಪೂರ್ಣ ಮರು ಪಾವತಿಯಾಗಿರುವುದರಿಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ ಯಾವುದೆ 
ಆಕ್ಷೇಪಣೆಗಳನ್ನು ಬಾರದೇ ಇರುವುದರಿಂದ ದಿನಾಂಕ: 12 - 03 - 2015 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು 
ಸ್ಥಿರೀಕರಣಗೊಳಿಸಬಹುದೆಂದು ಉಲ್ಲೇಖ (3 ) ಮತ್ತು (5 ) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊಂಡ ಕ್ರಮಗಳು 
ಕಾನೂನು ಬದ್ಧವಾಗಿದೆಯೆಂದು ಕಂಡು ಬಂದಿರುವುದರಿಂದ ಈ ಹರಾಜನ್ನು ಸ್ಥಿರೀಕರಣಗೊಳಿಸುವುದು ನ್ಯಾಯಸಮ್ಮತವೆಂದು ಈ ನ್ಯಾಯಾಲಯವು 
ಮನಗೊಂಡು ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ದೊಡ್ಡತಮ್ಮೇಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ 
ಕಛೇರಿ, ಕೇಂದ್ರ ವಲಯ ವೃತ್ತ, ನಂ .32 , ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡ, 2ನೇ ಮಹಡಿ , ರೇಸ್ ಕೋರ್ಸ್ ರಸ್ತೆ, 
ಬೆಂಗಳೂರು- 01 ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ /139 /ಸಿಎಲ್ಎಂ/2010 ದಿನಾಂಕ: 17 - 02 - 2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 ( 7) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ದಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ 
ಸಿ ( 45 ) ಸಿಇಪಿ/402 /2012 -13ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ರಘುಕುಮಾರ್ ಎಸ್ . ಜೆ. ರವರಿಗೆ ಸೇರಿದ ಈ ಆದೇಶದ ಷೆಡ್ಯೂಲ್‌ನಲ್ಲಿ 
ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ: 12 - 03 - 2015 ರಂದು ವಾದಿ ಬ್ಯಾಂಕ್‌ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ 
ಅನಿತಾ ಜೈಶಂಕರ್‌ಕೋಂ . ಜೈಶಂಕರ್‌ ನಂ . 149 / ಬಿ, 2ನೇ ಮಹಡಿ , 4ನೇ ಬ್ಲಾಕ್ , 5ನೇ ಮೈನ್, ರಾಜಾಜಿನಗರ, ಬೆಂಗಳೂರು-10, ಇವರು ಅತೀ ಹೆಚ್ಚಿನ 
ಬಿಡ್ಡುದಾರರಾಗಿ ಖರೀದಿಸಿದ್ದು ಇವರಿಗೆ ರೂ . 23,25 ,000 /- (ರೂಪಾಯಿಗಳು ಇಪ್ಪತ್ತಾ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮಾತ್ರ ) ಗಳಿಗೆ ಈ ಕೆಳಗೆ 
ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 

ಸ್ಥಿರಾಸ್ತಿಯ ವಿವರ 
ಪ್ಲಾಟ್ ನಂ :301 , ಎರಡನೇ ಮಹಡಿ, ರೂಪ ಸೆರನಿಟಿ³, ಬಿಬಿಎಂಪಿ ನಂ . ಬಿ - 95, ಖಾತಾ ನಂ . 3967 /1965 , ನಾಗದೇವನಹಳ್ಳಿ , ಕೆಂಗೇರಿ ಸಬ್ 
ಡಿವಿಜನ್, ಬೆಂಗಳೂರು ಫ್ಲಾಟ್‌ನ ಒಟ್ಟು ಸುತ್ತಳತೆ 937 ಅಡಿಗಳು 

ಚೆಕ್ಕು ಬಂದಿ 
ಪೂರ್ವಕ್ಕೆ 

.: ರಸ್ತೆ 
ಪಶ್ಚಿಮಕ್ಕೆ : ಫ್ಲಾಟ್ ನಂ . 302 
ಉತ್ತರಕ್ಕೆ : ಲಿಪ್ಸ್ 
ದಕ್ಷಿಣಕ್ಕೆ 

ಮೆಟ್ಟಿಲುಗಳು 
ಮಾರಾಟವಾದ ಮೊಬಲಗು ರೂ . 23 ,25,000 / - ಗಳು 
ಮಾರಾಟ ಮಾಡಿದ ದಿನಾಂಕ: 12 - 03 - 2015 
ಮಾರಾಟದ ಹರಾಜು ಸ್ಥಿರೀಕರಣ ದಿನಾಂಕ: 09 - 06 - 2015 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರಯೊಂದಿಗೆ ದಿನಾಂಕ: 09 - 06 - 2015 ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
PR. 633 

ಹಾಗೂ ವಸೂಲಾಧಿಕಾರಿಗಳು ಕೇಂದ್ರವಲಯ ವೃತ್ತ 
Sc . 10 

ರೇಸ್ ಕೋರ್ಸ್ ರಸ್ತೆ , ಬೆಂಗಳೂರು ನಗರ ಜಿಲ್ಲೆ 


ಭಾಗ ೩ FDF : 37 JOZE, nowo,we, 6 , 9008 

2023 
MINISTRY OF SHIPPING 
NEW MANGALURU PORT TRUST 
Panambur , Mangaluru 

Notification 

No . 1 /4 / 2014 /Adm . 1 dated , the 18th Dec , 2014 
In exercise of the powers conferred by Sub - section (1) of section 124 , read with sub - section (1) of Section 132 of the Major Port Trusts Act, 1963 (38 of 1963), the Board of Trustees of New Mangaluru 
Port Trust hereby approves the New Mangaluru Port Trust Employees (Recruitment, Seniority and Promotion ) Amendment Regulations , 2014 as set-out in the Schedule annexed to this notification . 
The said Regulations shall come into force from the date of publication of this Notification in the OfficialGazette of the State . 

SCHEDULE 

NEW MANGALURU PORT TRUST 
New Mangaluru Port Trust Employees (Recruitment, Seniority & Promotion ) Amendment Regulations, 2014 

In exercise of the powers conferred by Section 28 of the Major Port Trusts Act, 1963 ( 38 of 1963), the Board of Trustees of the New Mangaluru Port Trust hereby makes the following regulations 
further to amend the New Mangaluru Port Trust Employees (Recruitment, Seniority and Promotion ) Regulations, 1980 and amended from time to time. 
1 . These Regulations maybe called the New Mangaluru Port Trust Employees (Recruitment, Seniority and Promotion ) Amendment Regulations, 2014 . 

Senior Assistant Secretary New Mangaluru Port Trust 

Panambur, Mangaluru . 
New Mangaluru Port Trust 

Recruitment Rules for the post of Workmate 
Name No . Classi Whether Upper Age Educational Whether (a ) Age Period of 

In case of promotion / Remarks 
of the 

fication of Pay Selection limit for 

and other (b ) Educational Probation recruitment 

absorption / 
direct 

or Non 
Post 

Qualifications (c) 

(whether by 
qualifications 

( in years ) 

deputation grades from 
Selection recruitment 

experience for direct 

direct 
prescribed 

which it should be made 

recruitment or 
recruits will apply in 
( in yrs.) 
for direct 
case of promotion / 

by promotion / 
recruitment 

absorption / 
absorption / deputation 

deputation ) 


Scale 


Method of 


NO 


of 


Posts 


1 


| 


3 


5 


10 


11 


12 


162 


| Workmate 


Class - IV 


Selection 


Essential qualification : 


1 Year 


| (a) No 

(b ) Yes 


14400 - 
32300 


10 + 2 (PUC ) with 
minimum 70 % marks . 


By Promotion 
failing which by 
Direct 
Recruitment. 


(c) No 


Promotion through selection | Nil 
among class IV employees 
with one year regular 
service in the grade. 
Selection will be made 
through departmental test. 


202e 


FOTE37 ODZIE, TOUJO, we , 300B 


ಭಾಗ ೩ 


New Mangaluru Port Trust 
Recruitment Rules for the post of Clerk /Cashier/ Telephone Operator 


Whether 


Method of 


(a ) Age 


recruitment 


Whether 


Upper Age 

limit for 


Educational and other 


No. 


Scale 


(b ) Educational 


Period of 


In case of promotion / absorption / 


si 


(whether by direct 


Name of the 


Classi 


Selection 


qualifications 


Qualifications 


of Pay 


direct 


Probation 


recruitment or by 


deputation grades from which it should 


Remarks 


Post 


fication 


or Non 


prescribed for direct 


Posts 


recruitment 


(in years) 


promotion / 


bemade 


Selection 


recruitment 


(in yrs .) 


(c) Experience for direct 
recruits will apply in case 
of promotion / absorption / 

deputation 


absorption / 
deputation ) 


3 


4 


5 


6 


8 


9 


10 


11 


12 


13 


Clerk / 


Class 


Selection 


(a) No 


1 year 


(i) 50 % by direct 


Nil 


Cashier/ 


16300 - 


(i) Degree from a 
recognized University 
with minimum 70 % 


(b ) No, However SSLC 


recruitment 


38200 


Telephone 


or matriculation is must 


(i) Promotion : ( 30 % ) Work Assistants. 
(Non -diploma holders)/Workmates of 
the port with 3 years regular service in 
the respective grade. The workmates 
are required to pass departmental test. 


( ii) 30 % by 


marks 


Operator 


with certificate course in 


promotion 


basic computers from 


TOTAL 


(ii) Certificate course 
in basic computers 
from Govt. institutions 


(ii) Departmental Exam : ( 20 % ) 
Selection would be made through a 


Govt. institutions or 
institutions recognized 
by govt., with duration 
of not less than 06 


or institutions 


(iii) 20 % by Depti. 
Exam limited to 
class IV employees 
of the port 
excluding 
Workmates. 


recognized by govt., 
with duration of not 


departmental examination or test 
confined to class - IV employees who 
fulfill the requirement ofminimum 


months or he should 


less than 06 months. 


complete a computer 
assignment conducted 


Failing above by 


qualification prescribed for promotion 
in Col.9 


by the port 


absorption / 
deputation and 
failing which by 


(c ) N .A . 


direct recruitment. 


(iii) Absorption /deputation would be 
from among the officials working as 
clerks in other Major Ports failing 
which from either State /Central Govt. 
PSUs or Department. 


ಭಾಗ ೩ 


೩೧೬೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 

New Mangaluru Port Trust 
Recruitment Rules for the post of Junior Assistant 


Name of 


No. 


Classi 


Whether 


Upper Age limit 


Educational and other 


Whether (a) Age (b) 


Period of 


Method of 


Remarks 


Scale of Pay 

( In ( ) 


In case of promotion / absorption / 
deputation grades from which it should be 


the Post 


fication 


Selection 


for direct 


Educational 


Probation 


of Posts 


qualifications prescribed 

for direct recruitment 


or Non 


recruitment 


( in years ) 


made 


Selection 


recruitment (whether 
by direct recruitment 
or by promotion 

absorption / 
deputation ) 


Qualifications (c) 
experience for direct 
recruits will apply in 
case of promotion / 

absorption / 


( in yrs.) 


ation 


9 


10 


11 


12 


Junior 


72 


Class-I|| 


Selection 


30 Years 


(a) 


No 


1 year 


(i) 75 % by promotion 


(i) Degree from a recognized 
University with minimum 
70 % marks 


zz 


(i) Promotion (75 % ): Clerks with minimum 3 
years regular service in the grade. 


Assistant 


17700 - 


@ 


44600 


Z 


(ii) 25 % by competitive 
exam Limited to 
Clerks/Cashiers/ 


☺ 


(ii)Competitive Exam . (25 % ) 
Clerks/Cashiers/Telephone Operators with 
minimum 3 years regular service in the grade . 


Telephone Operators . 


(ii) Certificate course in basic 
computers from Govt. 
institutions or institutions 
recognized by govt., with 
duration of not less than 06 
months 


(ii) Failing above by 
absorption / deputation 
failing both by direct 


(ii)Absorption /deputation would be from among 
the Junior Assts/Clerks/Cashiers/Telephone 
operators with notless than 3 years regular 
service in the grade in other major ports failing 
which from either State/Central Govt.PSUs 
failing which by direct recruitment. 


recruitment 


(ii) 2 years clerical 
experience in any office 
establishments . 


Senior Assistant Secretary New Mangaluru Port Trust 

Panambur, Mangaluru . 


206 


335 23, 


ed, 


E , 9008 


ಭಾಗ ೩ 


पोत परिवहन मंत्रालय 
नव मंगलूर पत्तन न्यास 
पणंबूर , मंगलूर 

अधिसूचना 


1 / 4 / 2014 / प्रशा 1 दिनांक 18 दिसंबर 2014 


महा पत्तन न्यास अधिनियम 1963 ( 1963 का 38 ) की धारा 132 की उपधारा ( 1) के साथ पठित धारा 
124 की उपधारा ( 1) द्वारा प्रदत्त शक्तियों का प्रयोग करते हुए, इस अधिसूचना के साथ संलग्नित अनुसूची में 
बनाने के अनुसार, नव मंगलूर पत्तन न्यास के न्यासी मंडल द्वारा बनाए गए नव मंगलूर पत्तन न्यास कर्मचारी 
(भर्ती वरीयता व पदोन्नति ) संशोधित विनियम, 2014 में संशोधन का एतद्वारा अनुमोदन करता है । 


2. उक्त विनियम इस अधिसूचना के राज्य के सरकारी राजपत्र में प्रकाशन की तारीख से प्रवृत्त होंगे । 


अनुसूची 


नव मंगलूर पत्तन न्यास 


नव मंगलूर पत्तन न्यास कर्मचारी (भर्ती वरीयता व पदोन्नति) संशोधित विनियम , 2014 


महा पत्तन न्यास अधिनियम 1963 ( 1963 का 38 ) की धारा 28 द्वारा प्रदत्त शक्तियों का प्रयोग 
करते हुए, नव मंगलूर पत्तन न्यास का न्यासी मंडल, नव मंगलूर पत्तन न्यास कर्मचारी (भर्ती वरीयता व 
पदोन्नति ) विनियम 1980, में फिर से संशोधन करते हुए निम्नलिखित विनियम बनाता है 


1. इन विनियमों को नव मंगलूर पत्तन न्यास कर्मचारी (भर्ती वरीयता व पदोन्नति) संशोधन विनियम , 


2014 कहा जाएगा । 


वरिष्ठ सहायक सचिव 
Senior Assistant Secretary 

नव मंगला बनम न्यास 
New Mangalore Peri Trust 
पणंबूर ,मंगलूर Pananthur, Mailgaiore 


ಭಾಗ ೩ 


and 35 


moned, 05, 9008 


2015 


व 


पद का नामपदों की वर्गीकरण वेतन 

मान 


सं0 


सं० 


नव मंगलूर पत्तन न्यास 

वर्कमेट पद हेतु भर्ती नियमावली 
क्या पद सीधी सधी भर्ती के लिए क्या सीधी भर्ती के परीवीक्षा भर्ती की पदोन्नति / आमेलन / टिप्पणी 
प्रवरण भर्ती के निर्धारित 

लिए निर्धारित ( क ) का अवधि विधि ( क्या प्रतिनियुक्ति के 
का है या लिए उच्च शैक्षिक तथा अन्य 

आय ( ख ) शैक्षिक (वर्षों में ) सीधी भर्ती मामले में संवर्ग 
गैरआयु सीमा योग्यताएँ 

योग्यताएँ ( ग ) 

द्वारा अथवा जिनमें से किया 
प्रवरण वर्षों में ) 

अनुभव पदोन्नति / 

पदोन्नति जाना होगा 
आमेलन / 

I / आमेलन / 
प्रतिनियुक्ति के 

प्रतिनियुक्ति 
मामले में भी लागू 

द्वारा ) 

होगी 
6 7 8 

___ 10 | 11 | 12 
चयन अनिवार्य अर्हताएं : ( क ) नहीं 

1 वर्ष पदोन्नति पदोन्नति : अपने ग्रेड शून्य 
न्यूनतम 70 % अंक के ( ख ) हाँ 

द्वारा,ऐसा न में एक वर्ष नियमित 
साथ 10 + 2(पीयुसी ) एसएसएलसी या 

होने पर सेवायुक्त श्रेणी-IV 
मेटिक्युलेशन 

सीधी भर्ती कर्मचारी में से चयन 
उत्तीर्ण 

द्वारा । द्वारा पदोन्नति । 
( ग ) नहीं 


3 


9 


13 


162 


2 
वर्कमेट 


8 


4 55 
श्रेणी-IV | ₹ 

14400 


30 


32300 


वरिष्ठ सहायक सचिव 
Senior Assistant Secretary 

नव माला पनन न्यास 
New Mangalore Pori Trust 
पणंबूर , मंगलूर Finantnes, Mangalore 


2020 


335 08 , 


ed, NE, 9008 


ಭಾಗ ೩ 


पद का नामपदों की वर्गीकरण वेतन 
सं0 

मान 


| 


3 
64 


| 2 
लिपिक / 
रोकडिया / 
दूरभाष 

प्रचालक 


4 5 
श्रेणी- III ₹ 

16300 


30 


38200 


नव मंगलूर पत्तन न्यास 
लिपिक / रोकडिया / दूरभाष प्रचालक पद हेतु भर्ती नियमावली 
क्या पद सीधी सिधी भर्ती के लिए क्या सीधी भर्ती के परीवीक्षा भर्ती की पदोन्नति / आमेलन / । टिप्पणी 
प्रवरण मर्ती के निर्धारित 

लिए निर्धारित ( क ) का अवधिविधि ( क्या प्रतिनियुक्ति के 
का है या लिए उच्च शैक्षिक तथा अन्य 

आयु ( ख ) शैक्षिक (वर्षों में ) सीधी भर्ती मामले में संवर्ग 
गैरआयु सीमा योग्यताएँ 

योग्यताएँ ( ग ) 

द्वारा अथवा जिनमें से किया 
प्रवरण वर्षों में ) 

अनुभव पदोन्नति / 

पदोन्नति जाना होगा 
आमेलन / 

/ आमेलन / 
प्रतिनियुक्ति के 

प्रतिनियुक्ति 
मामले में भी लागू 

द्वारा ) 
होगी 
7 | 8 

9 10 | 11 

12 

13 
चयन Ki ) न्यूनतम 70 % अंक के ( क ) नहीं 1 वर्ष (i ) सीधी भर्ती Ki) पदोन्नति :( 30 % ) 

शून्य 
साथ मान्यताप्राप्त विश्व । ( ख ) नहीं, तथापि 

द्वारा 50 % | संबंधित ग्रेड में तीन वर्ष 
विध्यालय से उपाधि । सरकारी संस्थाएं या 

lii ) पदोन्नति द्वारा नियमित सेवा सहित पत्तन के 
( ii ) सरकारी संस्थाएं या | सरकार द्वारा मान्यता 

B0 % I 

कार्यसहायक । ( गैर डिप्लोमा 
सरकार द्वारा मान्यता प्राप्त | प्राप्त संस्थओं से 

kii) वर्कमेटोंकेधारी ) / वर्कमेट्स । वर्कमेटों 
संस्थओं से बेसिक कंप्यूटर बेसिक कंप्यूटर में 

अलावा पत्तन के को विभागीय परीक्षा उत्तीर्ण 
में सर्टिफिकेट कोर्स, सर्टिफिकेट कोर्स, 

श्रेणी iv 

करना अपेक्षित हैं । 
जिसकी अवधि 6 महीनों से | जिसकी अवधि 6 

कर्मचारियों के विभागीय परीक्षाः ( 20 % ) 
कम न हो महीनों से कम न हो 

लिए सीमित Kii ) श्रेणी iv के कर्मचारी 
या वह वार्षिक वृद्धि 
हेतु योग्य बनने के 

विभागीय परीक्षा जिन्होंने कॉलम में पदोन्नति 
लिए पत्तन द्वारा 

द्वारा 20 % हेतु निर्धारित न्यूनतम अर्हता 

iii ) उपर्युक्त न 
आयोजित कंप्यूटर 

की आवश्यकता पूरा करता है , 

होने पर आमेलनक 
कायभार पूरा कर देना 

के लिए परिसीमित विभागीय 
चाहिए । 

/ प्रतिनियुक्ति 

परीक्षा या टेस्ट के माध्यम से 
( ग ) लागू नहीं । 

द्वारा ऐसा न होने चयन किया जाएगा । 
पर सीधी भर्ती 

kiii ) अन्य महा पत्तनों में ऐसा 
द्वारा । 

न होने पर राज्य / केन्द्र 
सरकार / सार्वजनिक क्षेत्र 
उपकमों से या विभाग में 
लिपिक के रूप में कार्यरत 
कर्मचारियों में से 
आमेलन / प्रतिनियुक्ति की 
जाएगी । 


कुल 


72 


वरिष्ठ सहायक सचिव 
Senior Assistant Secretary 

नव गंगला पनन न्यास 
New Mangalore Pori Trust 
पणंबूर , मगलूर Pinantner, Manigalore 


ಭಾಗ ೩ 


and 35 


moned, 05, 9008 


2020 


पद का नामपदों की वर्गीकरण वेतन । 
सं0 

मान 


योग्यताए ) शैक्षिक (वा अवधि वि की 


द्वारा ) 


1 


| 


5 


9 


10 


12 


13 


| 3 

____ 72 


4 
श्रेणी-III 


26 


चयन 


1 वर्ष 


कनिष्ठ 
सहायक 


17700 


44600 


नव मंगलूर पत्तन न्यास 

कनिष्ठ सहायक पद हेतु भर्ती नियमावली 
क्या पद सीधी सिधी भर्तीके लिए क्या सीधी भर्ती के परीवीक्षा मर्ती की पदोन्नति / आमेलन / / टिप्पणी 
प्रवरण भर्ती के निर्धारित 

लिए निर्धारित ( क ) का अवधि विधि ( क्या प्रतिनियुक्ति के 
का है या लिए उच्च शैक्षिक तथा अन्य 

आयु ( ख ) शैक्षिक (वर्षों में ) सीधी भर्ती । मामले में संवर्ग 
गैर आयु सीमा योग्यताएँ 

द्वारा अथवा जिनमें से किया 
प्रवरण (वर्षों में ) 

अनुभव पदोन्नति / 

पदोन्नतिजाना होगा 
आमेलन / 

I / आमेलन / 
प्रतिनियुक्ति के 

प्रतिनियुक्ति 
मामले में भी लागू 

होगी 
| 7 | 8 

11 
30 वर्ष ki) किसी मान्यताप्राप्त ( क ) नहीं 

(i) पदोन्नति द्वारा i) पदोन्नति :( 75 % ) 
विश्वविध्यालय से न्यूनतम | ( ख ) नहीं 

75 % 

| अपने ग्रेड में न्यूनतम 
70 % अंक के साथ उपाधि ( ग ) नहीं 

( ii ) लिपिक / तीन वर्ष नियमित 

रोकडिया / सेवायुक्त लिपिक । 
kii ) सरकारी संस्थाएं या 

दूरभाष प्रचालकों (ii) स्पर्धात्मक परीक्षा 
सरकार द्वारा मान्यता प्राप्त 

के लिए सीमित 25 % ) 
संस्थओं से बेसिक कंप्यूटर 

स्पर्धात्मक परीक्षा | अपने ग्रेड में न्यूनतम 
में सर्टिफिकेट कोर्स, 

द्वारा 25 % । तीन वर्ष नियमित 
जिसकी अवधि 6 महीनों से 

( iii ) उपर्युक्त न सेवायुक्त 
कम न हो । ( iii) किसी 

होने पर 

लिपिक / रोकडीया / 
कार्यालय अधिष्ठान में दो 

आमेलन / प्रति दूरभाष प्रचालक । (iii ) 
वर्ष लिपिकीय अनुभव । 

नियुक्ति द्वारा । अपने ग्रेड में तीन वर्ष 
दोनों तरीकों से ननियमित सेवा से कम न 
होने पर सीधी होने के साथ कनिष्ठ 
मर्ती द्वारा । सहायक / लिपिक 

/ रोकडीया / दूरभाष 
प्रचालकों में से 
आमेलन / प्रति नियुक्ति 
ऐसा न होने पर अन्य 
महा पत्तनों में राज्य / 
केन्द्र सरकार / 
सार्वजनिक क्षेत्र उपकमों 
से या ऐसा न होने पर 
सीधी भर्ती । 


वरिष्ठ सहायक सचिव 
Senior Assistant Secretary 

नव मंगला बना न्यास 
New Mangalore Peri Trust 
पणंबूर, मंगलूर Finantnes, Mailgalore 


PD. 23 
SC . 5 


2029 FDF837 Odds, Todowao , we , 9009 

ಭಾಗ ೩ 
COMMERCIAL TAX DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA), BENGALURU . 
Present: Sri RitvikPandey , IAS , Commissioner of Commercial Taxes (K ). 
Sub : KVAT Act, 2003 – issue of clarification on rate of tax applicable on Industrial Cables namely 

copper single core PVC Cables upto 6 Sq.mm and for use upto 1100 volts w .e.f.01.4 .2015 – reg . 
Ref : Application dated 15.04. 2015 of M /s Lapp India Pvt.Ltd., Jayanagar , Bengaluru – 560 011 

( TIN -29350091727) 
PREAMBLE : 

The applicant - M /s Lapp India Pvt.Ltd ., No. 1/3 , 9th Cross, 9th ‘A ’ Main Road , Jayanagar || Block , Bengaluru – 560 011 
( TIN -29350091727 ) has sought clarification on the rate of tax applicable on Industrial Cables namely copper single core PVC cable 
upto 6 Sq.mm and for use upto 1100 volts with effect from 01.04 .2015 in the light of recentNotification - V vide No. FD 40 CSL 2015 
dated 31 .03.2015 . 
2 . The matter is examined . As per Notification - V vide No. FD 40 CSL 2015 dated 31.03. 2015 , the following goods are liable to tax at 
5 .5 % with effect from 01.4 .2015 , whose description is as under : 

“ Industrial Cables namely High Voltage Cable, XLPE Cable, 

Jelly Filled Cable , Optical Fibre Cable and PVC Cable ”. 
A “Wire ” is a single conductor while “Cable ” is a group of two or more conductors. One way to differentiate them is to 
remember that Wires are a component in Cables. A Wire is a single strand or a group of strands of electrically conducive material, 
usually aluminum or copper. A Cable , on the other hand consists of two or more insulated conductors or can be either bare or covered . 
The easiest way to distinguish between the two is that the Wire is usually visible , whereas a Cable is most usually insulated . The word 
"Wire " is not defined whereas “Cable” and “Voltage” are defined under the Indian Electricity Rules, 1956 . 
Rule 2 (g ): “Cable ” means a length of insulated single conductor ( solid or stranded ) or of two or more such conductors , each provided 
with its own insulation , which are laid up together. Such insulated conductors may or may not be provided with an overall mechanical 
protective covering. 
" Rule 2 (av): “ Voltage” means the difference of electric potential measured in volts between any two conductors or between any part of 
either conductor and the earth as measured by a suitable voltmeter and is said to be. 

" low " where the voltage does not exceed 250 volts under normal conditions subject, however, to the percentage 

variation allowed by these rules . 
"medium " where the voltage does not exceed 650 volts under normal conditions subject, however, to the 

percentage variation allowed by these rules. 
" high " where the voltage does not exceed 33 ,000 volts under normal conditions subject, however, to the 

percentage variation allowed by these rules." 

Further , Section 2 (2 ) of Central Electricity Authority (Furnishing of Statistics, Returns and Informations) Regulations, 2007 
defines (Voltage) as under: 

( 2 ) “Voltage” means the difference of electrical potentialmeasured in volts between any two conductors or between any part 
of either conductor and the earth as measured by a suitable voltmeter and is said to be – 
(a ) “high voltage ” where the voltage exceeds 650 volts but does not exceed 33000 volts under normal conditions ; and 

(b ) “ extra high voltage” where the voltage exceeds 33000 volts under normal conditions . 
3 . There cannotbe any dispute that the Indian Electricity Act and the Electricity Supply Act as well as the Rules and Regulations 
framed under these enactments would guide and regulate the technical aspects which traders and those dealing with these articles 
understand. 

From the above , it is evident that Industrial Cables of voltage exceeding 650 volts and upto 33000 volts only are liable to 
lower rate of tax at 5 .5 % . In addition XLPE Cable , Jelly Filled Cable , Optical Fibre Cable and PVC Cable – all these cables without any 
voltage restriction are liable to lower rate of 5 .5 % in terms of the above notification . 

ORDER NO . CLR /CR10 /2015 -16 ,DATED 03.05 .2015 
In the circumstances , it is clarified as under: 
SI.No. Commodity 

Rate of tax 
Industrial Cables namely High voltage cables i.e. cables for use 5 .5 % vide Notification - V No. FD 40 CSL 2015 
ofmore than 650 volts and upto 33000 volts . 

dated 31.03. 2015 
Industrial Cables namely XLPE Cable without any voltage 5 .5 % vide Notification - V No.FD 40 CSL 2015 
restrictions. 

dated 31. 03 .2015 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೩೧೭೩ 


Industrial Cables namely Jelly Filled Cable without any voltage 5 .5 % vide Notification - V No.FD 40 CSL 2015 
restrictions. 

dated 31. 03. 2015 
Industrial Cables namely Optical Fibre Cable without any voltage 5 .5 % vide Notification - V No .FD 40 CSL 2015 
restrictions. 

dated 31.03. 2015 
Industrial Cables namely PVC Cable without any voltage 5 .5 % vide Notification - V No .FD 40 CSL 2015 
restrictions . 

dated 31.03.2015 
Electrical Wires and Cables other than those mentioned above . 14 .5 % under Section 4 ( 1)(b )(iii) of KVAT Act, 2003 

Industrial PVC Cables namely Copper single core PVC cable upto 6 Sq .mm and for use upto 1100 volts is liable to tax 
at 5 .5 % as it falls within the description of the goods specified in Sl.No .5 of the above Table . 

RITVIK PANDEY 
PR . 560 

Commissioner of Commercial Taxes 
SC . 25 

(Karnataka ), Bengaluru . 
COMMERCIAL TAX DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA ), BENGALURU . 
Present: Sri RitvikPandey, IAS,Commissioner of Commercial Taxes (K ). 
Sub : KVAT Act, 2003 – issue of clarification on rate of tax applicable on ‘PVC insulated industrial cables and electrical 

wires – reg . 
Ref: Application dated 06 . 04 .2015 of M /s Manipal Industries Ltd .,Manipal - 576 104 (TIN -297300092288 ) 
PREAMBLE : 

The applicant - M /s Manipal Industries Ltd ., “Manipal House ”, Manipal – 576 104 (Udupi) ( TIN -297300092288 ) has sought 
clarification on the rate of tax applicable on PVC insulated industrial cables and electrical wires’ with effect from 01.04.2015 in the light 
of recent Notification - V vide No . FD 40 CSL 2015 dated 31.03. 2015 . 
2 . The matter is examined . As per Notification - V vide No.FD 40 CSL 2015 dated 31.03. 2015 , the following goods are liable to tax at 
5 .5 % with effect from 01.4.2015 , whose description is as under : 

" Industrial Cables namely High Voltage Cable, XLPE Cable , 

Jelly Filled Cable , Optical Fibre Cable and PVC Cable ” . 
A "Wire" is a single conductor while "Cable ” is a group of two or more conductors . One way to differentiate them is to 
remember that Wires are a component in Cables . A Wire is a single strand or a group of strands of electrically condusive material, 
usually aluminum or copper. A Cable , on the other hand consists of two or more insulated conductors or can be either bare or covered . 
The easiest way to distinguish between the two is that the Wire is usually visible , whereas a Cable is most usually insulated . The word 
"Wire " is not defined whereas "Cable" and "Voltage” are defined under the Indian Electricity Rules, 1956 . 
Rule 2 (g ): “Cable " means a length of insulated single conductor ( solid or stranded ) or of two or more such conductors, each provided 
with its own insulation , which are laid up together. Such insulated conductors may or may not be provided with an overall mechanical 
protective covering. 
" Rule 2 (av): “Voltage” means the difference of electric potentialmeasured in volts between any two conductors orbetween any part of 
either conductor and the earth as measured by a suitable voltmeter and is said to be . 

" low " where the voltage does not exceed 250 volts under normal conditions subject, however, to the percentage 

variation allowed by these rules . 
"medium " where the voltage does not exceed 650 volts under normal conditions subject, however, to the 

percentage variation allowed by these rules . 
" high " where the voltage does not exceed 33, 000 volts under normal conditions subject ,however, to the 

percentage variation allowed by these rules." 

Further , Section 2 (2 ) of Central Electricity Authority (Furnishing of Statistics, Returns and Informations) Regulations, 2007 
defines (Voltage) as under: 

(2 ) “Voltage ” means the difference of electrical potentialmeasured in volts between any two conductors or between any part 
of either conductor and the earth as measured by a suitable voltmeter and is said to be – 
(a ) “high voltage ” where the voltage exceeds 650 volts but does not exceed 33000 volts under normal conditions ; and 

(b ) “ extra high voltage ” where the voltage exceeds 33000 volts under normal conditions . 
3. There cannotbe any dispute that the Indian Electricity Act and the Electricity Supply Act as well as the Rules and Regulations 
framed under these enactments would guide and regulate the technical aspects which traders and those dealing with these articles 
understand. 


೩೧೭೪ 


FDF837 Odds, nodowao , we , 9008 


ಭಾಗ ೩ 


From the above, it is evident that Industrial Cables of voltage exceeding 650 volts and upto 33000 volts only are liable to 
lower rate of tax at 5 .5 % . In addition XLPE Cable, Jelly Filled Cable , Optical Fibre Cable and PVC Cable - all these cables without any 
voltage restriction are liable to lower rate of 5.5 % in terms of the above notification . 

ORDER NO .CLR /CR -07 / 2015 -16 , DATED 04 .05 .2015 
In the circumstances , it is clarified as under: 


SI.No. 


2 


Commodity 

Rate of tax 
Industrial Cables namely High voltage cables i.e . cables for use of 5 .5 % vide Notification - V No.FD 40 CSL 2015 
more than 650 volts and upto 33000 volts . 

dated 31.03. 2015 
Industrial Cables namely XLPE Cable without any voltage 5 .5 % vide Notification - V No.FD 40 CSL 2015 
restrictions. 

dated 31.03 .2015 
Industrial Cables namely Jelly Filled Cable without any voltage 5 .5 % vide Notification - V No.FD 40 CSL 2015 
restrictions. 

dated 31 .03 .2015 
Industrial Cables namely Optical Fibre Cable without any voltage 5 .5 % vide Notification - V No. FD 40 CSL 2015 
restrictions. 

dated 31.03 . 2015 
Industrial Cables namely PVC Cable without any voltage 5 .5 % vide Notification - V No. FD 40 CSL 2015 
restrictions . 

dated 31.03. 2015 
Electrical Wires and Cables other than those mentioned above. | 14 .5 % under Section 4 (1)(b )(iii) of KVAT Act, 2003 


RITVIK PANDEY 
PR . 559 

Commissioner of Commercial Taxes 
SC .25 

(Karnataka ), Bengaluru . 
COMMERCIAL TAX DEPARTMENT 
PROCEEDINGS OF THE COMMISSIONER OF COMMERCIAL TAXES (KARNATAKA), BENGALURU . 

Present: Sri RitvikPandey, IAS , Commissioner of Commercial Taxes (K ). 
Sub : KVAT Act, 2003 – issue of clarification on rate of tax applicable on " Industrial cables other than 

Copper and Aluminium single core PVC cables upto 6 Sq .mm for use upto 1100 volts – reg . 
Ref: Application dated 24 .04 .2015 , 04 .5 .2015 and 07 .5 .2015 of M /s SBEE Cables (India ) Limited , 

Bengaluru – 560 062. (TIN -29710141872 ) 
PREAMBLE : 

The applicant M /s SBEE CABLES ( INDIA ) LIMITED , No.29 , J.C . W . Industrial Estate , Kanakapura Road, Bengaluru – 560 062 
(TIN -29710141872 ), by letter dated 24.04 .2015 , has sought clarification on the following. 

Whether all categories of wires and Cables are liable to tax at the rate of 5.5 % as per Notification - V No.FD 40 
CSL 2015 dated 31.03 .2015 . 
Whether Industrial cables other than Copper and Aluminium single core PVC cables upto 6 Sq.mm for use 

upto 1100 volts is liable to 5 .5 % tax . 
2 . The matter is examined. As per Notification - V No.FD 40 CSL 2015 dated 31 .03 .2015 , the following goods are liable to tax 
at 5 .5 % with effect from 01. 4 .2015 , whose description is as under: 

" Industrial Cables namely High Voltage Cable, XLPE Cable, 

Jelly Filled Cable, Optical Fibre Cable and PVC Cable ”. 
A "Wire" is a single conductor while "Cable " is a group of two or more conductors. One way to differentiate them is to 
remember that Wires are a component in Cables . A Wire is a single strand or a group of strands of electrically conducive material, 
usually aluminium or copper . A Cable , on the other hand consists of two or more insulated conductors or can be either bare or covered . 
The easiest way to distinguish between the two is that the Wire is usually visible , whereas a Cable is most usually insulated . The word 
"Wire" is not defined whereas "Cable " and "Voltage” are defined under the Indian Electricity Rules , 1956 . 
Rule 2 (g ): 
“ Cable ” means a length of insulated single conductor (solid or stranded ) or of two or more such conductors, each provided 
with its own insulation , which are laid up together. Such insulated conductors may or may not be provided with an overall 
mechanical protective covering. 
" Rule 2 (av ): 
" Voltage ” means the difference of electric potential measured in volts between any two conductors or between any part of 
either conductor and the earth as measured by a suitable voltmeter and is said to be. 

" low " where the voltage does not exceed 250 volts under normal conditions subject, however, to the percentage 
variation allowed by these rules . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


೩೧೭೫ 


"medium " where the voltage does not exceed 650 volts under normal conditions subject, however, to the 
percentage variation allowed by these rules . 
" high " where the voltage does not exceed 33, 000 volts under normal conditions subject, however , to the 

percentage variation allowed by these rules .” 

Further, Section 2 (2 ) of Central Electricity Authority (Furnishing of Statistics , Returns and Informations) Regulations , 2007 
defines ( Voltage ) as under: 

(2 ) “ Voltage ” means the difference of electrical potentialmeasured in volts between any two conductors or between 
any part of either conductor and the earth as measured by a suitable voltmeter and is said to be – 

(a ) “ high voltage ” where the voltage exceeds 650 volts but does not exceed 33000 volts under normal conditions; 

and 
(b ) “ extra high voltage ” where the voltage exceeds 33000 volts under normal conditions. 

3. From the above , it is evident that Industrial Cables of voltage exceeding 650 volts and upto 33000 volts only are liable to 
lower rate of tax at 5 .5 % . In addition XLPE Cable , Jelly Filled Cable, Optical Fibre Cable and PVC Cable – all these cables without any 
voltage restriction are liable to lower rate . Apart from this , “ Industrial cables other than Copper and Aluminium single core PVC cables 
upto 6 Sq.mm for use upto 1100 volts " continue to be liable to 5.5 % tax vide Sl.No .52 of Third Schedule to the KVAT Act, 2003 . 

4 . In the circumstances , it is clarified as under: 


ORDER NO . CLR /CR -21/2015 - 16 DATED 15 .05 .2015 


SI.No . 


Rate of tax 


Commodity 
Industrial Cables namely High voltage cables i.e . cables for use of more than 
650 volts and upto 33000 volts. 
Industrial Cables namely XLPE Cable without any voltage restrictions and 
without restriction of size of the cable .. 
Industrial Cables namely Jelly Filled Cable without any voltage restrictions 
and without restriction of size of the cable . 
Industrial Cables namely Optical Fibre Cable without any voltage restrictions 
and without restriction of size of the cable . 


5 .5 % vide Notification - V No. FD 40 CSL 
2015 dated 31. 03 . 2015 
5 .5 % vide Notification - V No .FD 40 CSL 
2015 dated 31 .03.2015 
5.5 % vide Notification - V No. FD 40 CSL 
2015 dated 31. 03 . 2015 
5.5 % vide Notification - V No .FD 40 CSL 
2015 dated 31.03. 2015 
5 .5 % vide Notification - V No.FD 40 CSL 
2015 dated 31 .03. 2015 
5 .5 % vide Sl.No.52 of Third Schedule to 
KVAT Act, 2003. 

14 .5 % under Section 4 ( 1)(b )(iii) of 
KVAT Act, 2003 


Industrial Cables namely PVC Cable without any voltage restrictions and 
without restriction of size of the cable . 
Industrial cables other than Copper and Aluminium single core PVC cables 
upto 6 Sq .mm for use upto 1100 volts. 
Electrical Wires and Cables other than those mentioned above . 


RITVIK PANDEY 
PR . 553 

Commissioner of Commercial Taxes 
SC . 25 

(Karnataka ), Bengaluru . 
ZENVERGE INDIA TECHNOLOGIES PRIVATE LIMITED 
Registered Office : No 91 2nd Floor, 6th Main Teacher s Colony , 
Venkatapura , Koramangala , Bengaluru - 560034 , Karnataka 

CIN : U72200KA2008PTC047777 , 
email id : giridhar.mn @ zenverge .com , Contact No : 09844067991 

Website : www .zenverge . com 

PUBLIC NOTICE 
NOTICE IS HEREBY GIVEN PURSUANT TO SECTION 485( 1) OF THE COMPANIES ACT, 1956 , THAT THE COMPANY HAS 
PASSED THE FOLLOWING RESOLUTIONS FOR VOLUNTARY WINDING UP AT THE EXTRA -ORDINARY GENERAL MEETING 
OF THE MEMBERS OF ZENVERGE INDIA TECHNOLOGIES PRIVATE LIMITED HELD ON JULY 1,2015 AT 9 : 30 A.M . AT THE 
REGISTERED OFFICE OF THE COMPANY AT NO . 91 2ND FLOOR , 6THMAIN TEACHER S COLONY, VENKATAPURA, 
KORAMANGALA, BENGALURU - 560034 , KARNATAKA 
1) “ RESOLVED THAT pursuant to the provisions of the Section 484 (1)(b ) & 488 and other applicable provisions of the Companies Act, 
1956 ( including any modification or re -enactment thereof), the consent of the members of the Company be and is hereby accorded to 
wind up the affairs of the Company as member s voluntary winding up ." 


R .N .I. No.KARBIL /2001/47147 POSTAL REGN .No. RNP /KA/BGS/2202/2014- 16 

Licensed to post without prepayment WPP No . 297 
2026 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯ , ೨೦೧೫ 


ಭಾಗ ೩ 


“ RESOLVED FURTHER THAT Declaration of Solvency and Statement on the estimated realizable value of Assets and Liabilities along 
with Profit & Loss Account commencing on April 1, 2015 and ending on May 31st, 2015 and Balance Sheet ending on May 31st, 2015 
payable thereto by the Company as on May 31st, 2015 , verified by an affidavit by Directors of the Company, be and is hereby confirmed , 
approved & adopted .” 
2) “ RESOLVED THAT in terms of Section 490 and other applicable provisions of the Companies Act, 1956 ( including any modification 
or re -enactment thereof), the consent of themembers of the Company , be and is hereby accorded to appoint M .N . Giridhara , Chartered 
Accountant, Membership No . 29670 , Proprietor, M .N . Giridhara & Co., Chartered Accountants , FRN 007535S residing at No . C -221 
Euphoria Apartments, Sun City Annexe , lbblur, Bengaluru 560102 ,as the liquidator of the Company , at a total remuneration of INR 
4 ,50 ,000/-(Rupees Four lacs fifty thousand only ) exclusive of service tax and reimbursement of out of pocket expenses and other 
incidental costs and expenses as may be incurred by him personally during the course ofwinding up . 
RESOLVED FURTHER THAT the Board of Directors be and are hereby authorized to exercise all the powers as may be exercisable by 
Liquidator as provided in sub clauses (i) to (v) of sub -section (2) of Section 457 and all other applicable provisions of the Companies Act, 
1956 for effecting the winding up of the affairs of the Company under supervision of the liquidator appointed . 
RESOLVED FURTHER THAT the Board of Directors , be and are hereby severally authorized under supervision of the Liquidators 
appointed to exercise all the powers in connection with the liquidation of the Company including filing and delivering all the documents 
in relation to the voluntary winding up of the Company with the Registrar of Companies, Bengaluru , Karnataka, paying/ incurring of 
statutory and other expenses, realizing of assets, paying of debts / liabilities, maintaining books and other records of the Company, 
publishing notice of appointment of liquidator and notice of voluntary winding up s resolution in the newspaper and official gazette and to 
do all such acts, deeds and things as may be necessary to give effect to the winding up of the Company." 
Place : Bengaluru 
Date : July 3 , 2015 
For ZENVERGE INDIA TECHNOLOGIES PRIVATE LIMITED 

Sd/ 
Aravind Chandrashekar Agrahara 
(Director, DIN :02311432) 

For ZENVERGE INDIA TECHNOLOGIES PRIVATE LIMITED 
No. 83, 1ST Floor, 6THMain Road , 

M .N . Giridhara 
18THCross , Malleswaram , Bengaluru, 560003, Karnataka, India 

Liquidator 
The Companies Act, 1956 

FORM No. 151 

[See Rule 315 ] 
Members Voluntary Winding -up 

Notice of appointment of liquidator pursuant to section 516 
Name of the Company 

Zenverge India Technologies Private Limited 
Registration No 

U72200KA2008PTC047777 
Nature of Business 

Software services 
Address of the Registered Office : No. 91 2nd Floor, 6th Main Teacher s Colony , Venkatapura , Koramangala , 

Bengaluru - 560034 , Karnataka 
Authorized Capital 

INR500 ,000 / 
Paid up Capital 

INR 100,000 / 
Name and address of Liquidator : M .N . Giridhara, C -221, Euphoria Apartments, Sun City Annexe , lbblur, 

Bengaluru -560102, Karnataka 
Date of appointment 

July 1, 2015 
By whom appointed 

: Members ofthe Company in Extra -ordinary general meeting held on July 1,2015 
Place: Bengaluru 
Date : July 3, 2015 

For ZENVERGE INDIA TECHNOLOGIES PRIVATE LIMITED 

Sd / 
PD - 26 

M . N . Giridhara 
SC - 5 

Liquidator 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


